


CPMG/KA/BG-GPO/13/2003-2005 | ವಿಶ್ವಮಾನವ ವರ್ಷ 








ಕರ್ನಾಟಕ ರಾಜ್ಯಪತ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೩೯ | ಬೆಂಗಳೂರು, ಗುರುವಾರ, ಫೆಬ್ರವರಿ ೨೬, ೨೦೦೪ (ಫಾಲ್ಗುಣ ೦೭, ಶಕ ವರ್ಷ ೧೯೨೫) | ಸಂಚಿಕೆ ೦೯ 








ಸರ್ಕಾರದ ಮತ್ತು ಖಾಸಗಿ ಜಾಹೀರಾತುಗಳು, ಲೋಕಸೇವಾ ಆಯೋಗದ 
ಜಾಹೀರಾತುಗಳು, ನೇಮಕಾತಿ ಸಮಿತಿಗಳ ಜಾಹೀರಾತುಗಳು. 


ಜಿಲ್ಲಾ ಪಂಚಾಯತ್‌ ಕಾರ್ಯಾಲಯ, ಕೋಲಾರ 
ಅಧಿಸೂಚನೆ 
ನಂ. ಜಿಪಂಕೋ.ಸಿಡಿಪಿ.5.ಸಿಆರ್‌. 257: 2001-02, ದಿನಾಂಕ: 1ನೇ ಜುಲೈ 2003 
ಕೋಲಾರ ಜಿಲ್ಲಾ ಪಂಚಾಯತ್‌ ವ್ಯಾಪ್ತಿಯಲ್ಲಿ ಖಾಲಿ ಇರುವ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಗ್ರೇಡ್‌-2 ಕಂ ಗ್ರಾಮೀಣ 
ಅಭಿವೃದ್ಧಿ ಸಹಾಯಕರ ಹುದ್ದೆಗಳಿಗೆ ಆಯ್ಕೆಯಾಗಿರುವ ಅಭ್ಯರ್ಥಿಗಳ ತಾತ್ಕಾಲಿಕ ಪಟ್ಟಿ 
ವಿಷಯ: ಕೋಲಾರ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಖಾಲಿ ಇರುವ ಗ್ರೇಡ್‌-2 ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಕಂ 
ಗ್ರಾಮೀಣ ಅಭಿವೃದ್ಧಿ ಸಹಾಯಕರ ಹುದ್ದೆಗಳಿಗೆ ಪರಿಶಿಷ್ಠ ಜಾತಿ : ಪರಿಶಿಷ್ಠ ಪಂಗಡಗಳ (ಬ್ಯಾಕ್‌ಲಾಗ್‌) 
ಅಭ್ಯರ್ಥಿಗಳನ್ನು ನೇಮಕಾತಿ ಮಾಡುವ ಬಗ್ಗೆ. 
ಉಲ್ಲೇಖ: 1) ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್‌ 13 ಎಸ್‌ಬಿಸಿ 2001, ದಿನಾಂಕ: 21.11.2001. 
2) ಸರ್ಕಾರದ ಪತ್ರ ಸಂಖ್ಯೆ: ಗ್ರಾಅಪ 92 ಪಬವ 2001, ದಿನಾಂಕ: 18.2.2003. 
3) ಈ ಕಛೇರಿಯ ಅಧಿಸೂಚನೆ ಸಂಖ್ಯೆ: ಜಿಪಂಕೋ.ಸಿಡಿಪಿ.5. ಸಿಆರ್‌. 257:2001-02, ದಿನಾಂಕ: 
3.3.2003. 
4) ಸರ್ಕಾರದ ಪತ್ರ ಸಂಖ್ಯೆ: ಗ್ರಾಅಪ.92.ಪಬವ.2001, ದಿನಾಂಕ: 13.3.2003. 
5) ಈ ಕಛೇರಿಯ ಅಧಿಸೂಚನೆ ಸಂಖ್ಯೆ: ಜಿಪಂಕೋ.ಸಿಡಿಪಿ.5.ಸಿಆರ್‌.257:2001-02, ದಿನಾಂಕ: 
19.3.2003. 
ಕೋಲಾರ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಕಂ ಗ್ರಾಮೀಣ ಅಭಿವೃದ್ಧಿ ಸಹಾಯಕ 
ಗ್ರೇಡ್‌-2 ಹುದ್ದೆಗಳಲ್ಲಿ ಪರಿಶಿಷ್ಠ ಜಾತಿಗೆ ಸೇರಿದ 18 (ಹದಿನೆಂಟು) ಹುದ್ದೆಗಳು ಖಾಲಿ ಇದ್ದು (ಇತರೆ ಅಭ್ಯರ್ಥಿಗಳು-03, ಮಹಿಳಾ 
ಅಭ್ಯರ್ಥಿಗಳು-06, ಗ್ರಾಮೀಣ ಅಭ್ಯರ್ಥಿಗಳು-05, ಯೋಜನೆಗಳಿಂದ ನಿರಾಶ್ರಿತರಾದವರು-01, ಹಾಗೂ ಮಾಜಿ ಯೋಧರು-01 ಹಾಗೂ 
ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಕಂ ಗ್ರಾಮೀಣ ಅಭಿವೃದ್ಧಿ ಸಹಾಯಕ ಗ್ರೇಡ್‌-2 ಹುದ್ದೆಯ ಪರಿಶಿಷ್ಠ ಪಂಗಡದಲ್ಲಿ-03 ಹುದ್ದೆ, (ಇತರೆ 
ಅಭ್ಯರ್ಥಿ-01, ಗ್ರಾಮೀಣ ಅಭ್ಯರ್ಥಿ-01, ಮಹಿಳಾ ಅಭ್ಯರ್ಥಿ-01) ಪ್ರಸ್ತುತ ಒಟ್ಟಾರೆ 21 (ಇಪ್ಪತ್ತೊಂದು) ಹುದ್ದೆಗಳು ಖಾಲಿ ಇರುತ್ತದೆ. 
ಉಲ್ಲೇಖ (3) ಮತ್ತು (5) ರಲ್ಲಿ ನಮೂದಿಸಲಾಗಿರುವ ಈ ಕಛೇರಿಯ ಅಧಿಸೂಚನೆಗಳಲ್ಲಿ ಮೇಲ್ಕಂಡ 21 (ಇಪ್ಪತ್ತೊಂದು) 
ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಯಿತು. 
ಬಂದಿರುವ ಎಲ್ಲಾ ಅರ್ಜಿಗಳನ್ನು ಮತ್ತು ದಾಖಲಾತಿಗಳನ್ನು ಕೂಲಂಕುಷವಾಗಿ ನಿಯಮಾನುಸಾರ ಈ ಪ್ರಾಧಿಕಾರವು ಪರಿಶೀಲನೆ 
ಮಾಡಿರುತ್ತದೆ. 
ಸರ್ಕಾರಿ ನಿಯಮಗಳಂತೆ 29 ವರ್ಷದಿಂದ 40 ವರ್ಷದ ವಯೋಮಿತಿಯವರಿಗೆ ಆದ್ಯತೆಯನ್ನು ನೀಡಲಾಗಿದೆ. ಈ 
ವಯೋಮಿತಿಯಲ್ಲಿ ಅರ್ಹ ಅಭ್ಯರ್ಥಿಗಳು ಸಿಗದ ಪಕ್ಷದಲ್ಲಿ 18 ವರ್ಷದಿಂದ 29 ವರ್ಷದ ವಯೋಮಿತಿ ವ್ಯಾಪ್ತಿಯಲ್ಲಿ ಬರುವ 
ಅಭ್ಯರ್ಥಿಗಳನ್ನು ಮೆರಿಟ್‌ ಆಧಾರ ಆಯ್ಕೆ ಮಾಡಲಾಗಿರುತ್ತೆ. 


( ೨೩೩) 





೨೩೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೨೬, ೨೦೦೪ 


ಭಾಗ - ೫ 





ಪರಿಶೀಲನೆಯ ನಂತರ ಈ ಕೆಳಕಂಡ ಅಭ್ಯರ್ಥಿಗಳು ಗಳಿಸಿರುವ ಅಂಕಗಳ ಶೇಕಡಾವಾರು ಆಧರಿಸಿ ಗ್ರಾಮ ಪಂಚಾಯಿತಿ 


ಕಾರ್ಯದರ್ಶಿ ಕಂ ಗ್ರಾಮೀಣ ಅಭಿವೃದ್ದಿ ಸಹಾಯಕ ಗ್ರೇಡ್‌-2 ಹುದ್ದೆಯ ನೇಮಕಾತಿಗೆ ಅರ್ಹರೆಂದು ತಾತ್ಕಾಲಿಕವಾಗಿ ಕರ್ನಾಟಕ ಸಿವಿಲ್‌ 


ಸೇವಾ (ವಿಶೇಷ ನೇಮಕಾತಿ-ಬ್ಯಾಕ್‌ಲಾಗ್‌) ನಿಯಮಗಳು 2001 ನಿಯಮ 6 ರಂತೆ ಆಯ್ಕೆ ಮಾಡಲಾಗಿರುತ್ತದೆ. 


ಅಭ್ಯರ್ಥಿಗಳ ತಾತ್ಕಾಲಿಕ ಆಯ್ಕೆ ಪಟ್ಟಿ 
























































ಬಟ್ರೇನಹಳ್ಳಿ, ಮಳ್ಳೂರು ಅಂಚೆ, ಶಿಡ್ಲಘಟ್ಟ ತಾ: 
ಕೋಲಾರ ಜಿಲ್ಲೆ 





ಗ್ರಾಮೀಣ ಅಭ್ಯರ್ಥಿ 





ಕ್ರಮ ಅಭ್ಯರ್ಥಿಯ ಹೆಸರು ಮತ್ತು ವಿಳಾಸ ಪರಿಶಿಷ್ಠ ಜಾತಿ ಪರಿಶಿಷ್ಠ ವರ್ಗ 
ಸಂಖ್ಯೆ 
ಶ್ರೀ : ಶ್ರೀಮತಿ 

1 ಹೀರಾಲಾಲ್‌ ಅರವಿಂದ್‌ ಚವಾಣ ಪ.ಜಾ. 
ಬಿನ್‌ ಎಸ್‌.ವಿ. ರೇವಡಿ, ಇತರೆ ಅಭ್ಯರ್ಥಿ 
ಕೆ.ಎಸ್‌.ಆರ್‌.ಟಿ.ಸಿ. ಬಿಂರದಶೆಟ್ಟಿ ಪೊ, 
ಗದಗ ತಾಲ್ಲೂಕು, ಗದಗ ಜಿಲ್ಲೆ 

2 ಶರಣಪ್ಪಾ ಗುಂಡಪ್ಪಾ ಮದನ ಮಂಗಲಗಿ, ಪ.ಜಾ. 
ಗ್ರಾಮ ಹುಮನಾಬಾದ ತಾ:, ಬೀದರ್‌ ಜಿಲ್ಲೆ ಇತರೆ ಅಭ್ಯರ್ಥಿ 

3 ರತನ ಹಣಮಂತ ಗೋಸಾವಿ ರಾಣಿ ಬಗೀಚಾ, ಪ.ಜಾ. 
ಸಿ.ಎಂ.ಸಿ. ಕಾಲನಿ, ಬಿಜಾಪುರ ಇತರೆ ಅಭ್ಯರ್ಥಿ 

4 ಜನಾರ್ಧನ ಎಂ.ವಿ.ವ್ರ. ಮುದ್ದನಾಯ್ಕ, ಪ.ಜಾ. 
ಮನೆ ನಂ. 44, ಕೆಹೆಚ್‌ಬಿ ಕಾಲೋನಿ, ಜಯಪುರ ಇತರೆ ಅಭ್ಯರ್ಥಿ 
ರಸ್ತೆ, ತುಮಕೂರು-572101 

5 ರಾಜಶೇಖರ್‌ ಗುದಗೇನವರ್‌ ಬಿನ್‌ ಯಮನಪ್ಪ ಪ.ಜಾ. 
ಗುಡಗೇನವರ್‌, ಮು.ಪೊ. ಹೊನವಾಡ-586130 ಇತರೆ ಅಭ್ಯರ್ಥಿ 
ಬಿಜಾಪುರ 

6 ಡಿ.ಎಂ. ವೆಂಕಟೇಶಪ್ಪ ಬಿನ್‌ ಮುನಿಯಪ್ಪ, ಪ.ಜಾ. 
ದೊಡ್ಡದಾಸೇನಹಳ್ಳಿ ಗ್ರಾಮ, ಕುಂದಲಗುರ್ಕಿ ಅಂಚೆ ಇತರೆ ಅಭ್ಯರ್ಥಿ 
ಶಿಡ್ಲಘಟ್ಟ ತಾ, ಕೋಲಾರ ಜಿಲ್ಲೆ 

7 ಕು: ಸರಸ್ವತಿ ಬಿ. ಬಿನ್‌ ಬೊಮ್ಮಯ್ಯ ಹೆಚ್‌ ಪ.ಜಾ. 
ನಂ. 206, ಜನತಾ ಕಾಲೋನಿ, 14ನೇ ಕ್ರಾಸ್‌ ಮಹಿಳಾ ಅಭ್ಯರ್ಥಿ 
ಎದುರು, ಮರಳೂರು ದಿನ್ನೆ, ತುಮಕೂರು 

8 ಸಿಂಧುಬಾಯಿ ಕಲ್ಲಪ್ಪ ಬಜಂತ್ರಿ, ಇಂಚಗೇರಿ ಅಂಚೆ, ಪ.ಜಾ. 
ಇಂಡಿ ತಾಲ್ಲೂಕು, ಬಿಜಾಪುರ ಜಿಲ್ಲೆ ಮಹಿಳಾ ಅಭ್ಯರ್ಥಿ 

9 ಎಂ. ಸುಷ್ಟ ಎ ಟೈಪ್‌ 217 ಬೆಮೆಲ್‌ನಗರ ಪ.ಜಾ. 
ಕಾಲೋನಿ, ಕೆ.ಜಿ.ಎಫ್‌-563115, ಮಹಿಳಾ ಅಭ್ಯರ್ಥಿ 
ಬಂಗಾರಪೇಟೆ ತಾ: 

10 ಭಾರತಿ ಸಂಗಪ್ಪ ಚಲುವಯ್ಯ ಕೊಂಡಗೊಳಿಸರ್‌ ಪ.ಜಾ. 
ಫ್ಲಾಟ್‌ ನಂ. 69, ಚಾರಿಭಾಯಿ ಮನೆ, ಎಸ್‌.ಆರ್‌. ಮಹಿಳಾ ಅಭ್ಯರ್ಥಿ 
ಕಾಲೋನಿ, ಸಿಕ್ಕಾಬ, ಮಹಿಳಾ ಪದವಿ ಕಾಲೇಜು 
ಪಕ್ಕದಲ್ಲಿ, ಬಿಜಾಪುರ-586101 

11 ಎಂ. ಮಂಗಳಾಂಬ ಬಿನ್‌ ಕೆ.ಎಂ. ಮುನಿಯಪ್ಪ ಪ.ಜಾ. 
ಜಗಜೀವನಪಾಳ್ಯ, ಶ್ರೀನಿವಾಸಪುರ ತಾ: ಮಹಿಳಾ ಅಭ್ಯರ್ಥಿ 
ಕೋಲಾರ ಜಿಲ್ಲೆ 

12 ಕು: ಚಂದ್ರಕಲಾ, ಎಂ.ಬಿ. ಮುನಿಯಪ್ಪ ಪ.ಜಾ. 
ರೇಣುಕಾ ವೀಣಾ ನಿಲಯ, ಕಾರಹಳ್ಳಿ ರಸ್ತೆ ಮಹಿಳಾ ಅಭ್ಯರ್ಥಿ 
ಬಂಗಾರಪೇಟೆ 

13 ಹೀರಾಸಿಂಗ್‌ ಬಿನ್‌ ದಾಮುಲು ಚವ್ವಾಣ ಮದರಾಬ್ರ ಪ.ಜಾ. 
(ಪೋ), ಅಫಜಲಪುರ (ತಾ), ಗುಲಬರ್ಗಾ-585213 ಗ್ರಾಮೀಣ ಅಭ್ಯರ್ಥಿ 

14 ಬಿ.ಎಸ್‌. ಗೋಪಾಲ್‌ ಬಿನ್‌ ಬಿ.ಪಿ. ನಾರಾಯಣಪ್ಪ ಪ.ಜಾ. 








ಭಾಗ - ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೨೬, ೨೦೦೪ ೨೩೫ 








(೧೬ 
ತ್ರ 


ಅಭ್ಯರ್ಥಿಯ ಹೆಸರು ಮತ್ತು ವಿಳಾಸ ಪರಿಶಿಷ್ಠ ಜಾತಿ ಪರಿಶಿಷ್ಠ ವರ್ಗ 





2 
ಕ್ರ ಲ 
ಎರೆ 


ಎಂ. ಸುರೇಶ್‌ಕುಮಾರ್‌ ನಂ. 8, ಪ.ಜಾ. 
ಯೇಸುಸಾಯಿನಾಥ ನಿಲಯ, ಖಾದ್ರಿಪುರ, ಕೋಲಾರ ಗ್ರಾಮೀಣ ಅಭ್ಯರ್ಥಿ 





ಗೇಮು ಚವಾಣ, ಶ್ರೀ ವೆಂಕಟೇಶ್ವರ ನಿಲಯ ಪ.ಜಾ. 
ಚನ್ನಪ್ಪ ಬಿಲ್ಲಿಂಗ್‌, ಚಿಕ್ಕಬಿದರಕಲ್ಲು, ನಾಗಸಂದ್ರ ಗ್ರಾಮೀಣ ಅಭ್ಯರ್ಥಿ 
ಪೊ, ಬೆಂಗಳೂರು-560073 





17 


ಹೆಚ್‌. ನಾರಾಯಣಸ್ವಾಮಿ ಬಿನ್‌ ಪೊಲೀಸ್‌ ಪ.ಜಾ. 
ಹನುಮಪ್ಪ, ಕೆಂಬೋಡಿ ಹಳ್ಳಿ ಅಂಚೆ, ಗ್ರಾಮೀಣ ಅಭ್ಯರ್ಥಿ 
ಕೋಲಾರ ತಾಲ್ಲೂಕು ಮತ್ತು ಜಿಲ್ಲೆ-563101 





18 


ಅಶೋಕ್‌ ಎನ್‌ ಕೇರಾಫ್‌ ಪುರಂದರ ಆರ್‌.ಹೆಚ್‌. ದ ಪ.ವ. 
ಮನೆ ನಂ. 
ಕ್ವಾರ್ಟ್‌ರ್ಸ್‌, ಪೊಲೀಸ್‌ ಕಾಲೋನಿ, ಗುಲ್ಬರ್ಗಾ 


ಜಿ.1, 3ನೇ ಬ್ಲಾಕ್‌, ಡಿಎಆರ್‌ ಇತರೆ ಅಭ್ಯರ್ಥಿ 





19 


ಎಸ್‌.ಆರ್‌. ಮಂಜುಳ ಬಿನ್‌ ನರಸಿಂಹನಾಯಕ ದ ಪ.ವ. 
ಭುವನಹಳ್ಳಿ, ನಿದರಮಂಗಲ ಪೋಸ್ಟ್‌, ಮಾಲೂರು ಮಹಿಳಾ ಅಭ್ಯರ್ಥಿ 
ತಾಲ್ಲೂಕು, ಕೋಲಾರ ಜಿಲ್ಲೆ 





20 








ಗಣಪತಿ ಯಲ್ಲಪ್ಪ ದೊಡ್ಡಮನಿ ಮೂರಡಗಿ, ದ ಪ.ವ. 
ಹಳ್ಳಿ ಮತ್ತು ಅಂಚೆ, ಜಿಲ್ಲೆ ಧಾರವಾಡ ಗ್ರಾಮೀಣ ಅಭ್ಯರ್ಥಿ 











ಅಧ್ಯಕ್ಷರು, ಆಯ್ಕೆ ಮತ್ತು ನೇಮಕಾತಿ ಪ್ರಾಧಿಕಾರಿ 
ಹಾಗೂ ಮುಖ್ಯ ಕಾರ್ಯ ನಿರ್ವಾಹಕ ಅಧಿಕಾರಿ, 
ಜಿಲ್ಲಾ ಪಂಚಾಯತ್‌, ಕೋಲಾರ 
ಜಿಲ್ಲಾ ಪಂಚಾಯತ್‌ ಕಾರ್ಯಾಲಯ, ಕೋಲಾರ 
ಅಧಿಸೂಚನೆ 


ನಂ. ಜಿಪಂಕೋ.ಸಿಡಿಪಿ(5):ಸಿಆರ್‌. 257: 2001-02, ದಿನಾಂಕ: 28ನೇ ಜುಲೈ 2003 

ಕೋಲಾರ ಜಿಲ್ಲಾ ಪಂಚಾಯತ್‌ ವ್ಯಾಪ್ತಿಯಲ್ಲಿ ಖಾಲಿ ಇರುವ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಗ್ರೇಡ್‌-2 ಕಂ ಗ್ರಾಮೀಣ 
ಅಭಿವೃದ್ಧಿ ಸಹಾಯಕರ ಹುದ್ದೆಗಳಿಗೆ ಆಯ್ಕೆಯಾಗಿರುವ ಅಭ್ಯರ್ಥಿಗಳ ತಾತ್ಕಾಲಿಕ ಪಟ್ಟ 

ವಿಷಯ: ಕೋಲಾರ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಖಾಲಿ ಇರುವ ಗ್ರೇಡ್‌-2 ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಕಂ 
ಗ್ರಾಮೀಣ ಅಭಿವೃದ್ಧಿ ಸಹಾಯಕರ ಹುದ್ದೆಗಳಿಗೆ ಪರಿಶಿಷ್ಠ ಜಾತಿ : ಪರಿಶಿಷ್ಠ ಪಂಗಡಗಳ (ಬ್ಯಾಕ್‌ಲಾಗ್‌) 
ಅಭ್ಯರ್ಥಿಗಳನ್ನು ನೇಮಕಾತಿ ಮಾಡುವ ಬಗ್ಗೆ. 


ಉಲ್ಲೇಖ: 1) 
2) 
3) 


4) 
5) 


9 
7 


ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್‌ 13 ಎಸ್‌ಬಿಸಿ 2001, ದಿನಾಂಕ: 21.11.2001. 

ಸರ್ಕಾರದ ಪತ್ರ ಸಂಖ್ಯೆ: ಗ್ರಾಅಪ 92 ಪಬವ 2001, ದಿನಾಂಕ: 18.2.2003. 

ಈ ಕಛೇರಿಯ ಅಧಿಸೂಚನೆ ಸಂಖ್ಯೆ: ಜಿಪಂಕೋ.ಸಿಡಿಪಿ.5. ಸಿಆರ್‌. 257:2001-02, ದಿನಾಂಕ: 
3.3.2003. 

ಸರ್ಕಾರದ ಪತ್ರ ಸಂಖ್ಯೆ: ಗ್ರಾಅಪ.92.ಪಬವ.2001, ದಿನಾಂಕ: 13.3.2003. 

ಈ ಕಛೇರಿಯ ಅಧಿಸೂಚನೆ ಸಂಖ್ಯೆ: ಜಿಪಂಕೋ.ಸಿಡಿಪಿ.5.ಸಿಆರ್‌.257:2001-02, ದಿನಾಂಕ: 
19.3.2003. 

ಈ ಅಧಿಸೂಚನೆ ಸಮಸಂಖ್ಯೆ ದಿನಾಂಕ: 1.7.2003. 

ತಹಶೀಲ್ದಾರ್‌, ಚಿಕ್ಕಬಳ್ಳಾಪುರ ಇವರ ಪತ್ರದ ಸಂ: ಎಡಿಎಂ:ಸಿಆರ್‌:34:2003-04, ದಿನಾಂಕ: 
11.7.2003. 


ಕೋಲಾರ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಖಾಲಿ ಇದ್ದ 21 ಗ್ರೇಡ್‌-2 ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಗಳನ್ನು ತುಂಬಲು 
ಅರ್ಜಿಗಳನ್ನು ಆಹ್ವಾನಿಸಲಾಗಿತ್ತು. ಈ ಪೈಕಿ 18 ಹುದ್ದೆಗಳು ಪರಿಶಿಷ್ಟ ಜಾತಿಯವರಿಗೂ ಮತ್ತು 3 ಹುದ್ದೆಗಳು ಪರಿಶಿಷ್ಟ ಪಂಗಡದವರಿಗೆ 
ಮೀಸಲಿಟ್ಟು ಅಧಿಸೂಚನೆಯನ್ನು ಹೊರಡಿಸಲಾಗಿತ್ತು. ಈ ಅಧಿಸೂಚನೆಗೆ ಅನುಸಾರ ಬಂದ ಅರ್ಜಿಗಳನ್ನು ಪರಿಶೀಲಿಸಿ 20 ಅಭ್ಯರ್ಥಿಗಳ 
ತಾತ್ಕಾಲಿಕ ಆಯ್ಕೆಪಟ್ಟಿಯನ್ನು ಉಲ್ಲೇಖ (6) ರಂತೆ ಹೊರಡಿಸಲಾಯಿತು. 

ಮುಂದುವರೆದು, ಕೋಲಾರ ಜಿಲ್ಲೆಯ ಚಿಕ್ಕಬಳ್ಳಾಪುರ ತಾಲ್ಲೂಕು ಶ್ರೀ ಗಂಗಯ್ಯ ಬಿನ್‌ ರಾಮಪ್ಪ, ಆದೆನ್ನಗಾರಿಹಳ್ಳಿ ಈ 
ಅಭ್ಯರ್ಥಿಯನ್ನು ನಿರ್ವಸಿತರ ಮೀಸಲಿನಡಿ ಆಯ್ಕೆ ಮಾಡಲಾಗಿತ್ತು. ಈ ಅಭ್ಯರ್ಥಿಯು ಸಲ್ಲಿಸಿದ್ದ ನಿರ್ವಸಿತರ ಪ್ರಮಾಣಪತ್ರದ 
ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ ವರದಿ ಸಲ್ಲಿಸಲು ಚಿಕ್ಕಬಳ್ಳಾಪುರ ತಾಲ್ಲೂಕು ತಹಶೀಲ್ದಾರ್‌ರವರನ್ನು ಕೋರಲಾಗಿತ್ತು. ಅವರು ಉಲ್ಲೇಖ 





೨೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೨೬, ೨೦೦೪ ಭಾಗ - ೫ 





() ರಂತೆ ವರದಿಯನ್ನು ಸಲ್ಲಿಸಿದ್ದು, ಅದನ್ನು ಪರಿಶೀಲಿಸಲಾಗಿ ನಿರ್ವಸಿತರ ಪ್ರಮಾಣಪತ್ರವನ್ನು ಅವರ ಕಛೇರಿಯಿಂದ 
ನೀಡಿರುವುದಿಲ್ಲವೆಂದು ವರದಿ ಮಾಡಿರುತ್ತಾರೆ. ಈ ಅಭ್ಯರ್ಥಿಯ ಆಯ್ಕೆಯನ್ನು ರದ್ದುಗೊಳಿಸಿದೆ ಮತ್ತು ಸ್ವೀಕರಿಸಲಾದ ಅರ್ಜಿಗಳಲ್ಲಿ 
ನಿರ್ವಸಿತರ ಅರ್ಜಿಗಳು ಇಲ್ಲದಿರುವ ಕಾರಣ ಕರ್ನಾಟಕ ಸಿವಿಲ್‌ ಸೇವಾ (ವಿಶೇಷ ನೇಮಕಾತಿ - ಬ್ಯಾಕ್‌ಲಾಗ್‌ ನಿಯಮಗಳು 2001 
ನಿಯಮ 6 ರಂತೆ) ಈ ಕೆಳಕಂಡ ಸಾಮಾನ್ಯ ಅಭ್ಯರ್ಥಿಯನ್ನು ನಿಯಮಾನುಸಾರ ಆಯ್ಕೆ ಮಾಡಲಾಗಿದೆ. 

ಅಭ್ಯರ್ಥಿಯ ತಾತ್ಮಾಲಿಕ ಆಯ್ಕೆ ಪಟ್ಟಿ 








ಕ್ರ.ಸಂ. ಅಭ್ಯರ್ಥಿಯ ಹೆಸರು ಮತ್ತು ವಿಳಾಸ ಪರಿಶಿಷ್ಟ ಜಾತಿ 
1 ಎಂ.ಪಿ. ಗಣೇಶ್‌ಬಾಬು ಪರಿಶಿಷ್ಟ ಜಾತಿ - 
ಬಿನ್‌ ಲೇಟ್‌ ಎನ್‌. ಪಿಳ್ಳಪ್ಪ ಇತರೆ ಅಭ್ಯರ್ಥಿ 


ಮಾರ್ಜೆನಹಳ್ಳಿ ಗ್ರಾಮ, ಕಾಮದೇನಹಳ್ಳಿ ಪೋಸ್ಟ್‌, 
ಕೋಲಾರ ತಾಲ್ಲೂಕು 

















ಅಧ್ಯಕ್ಷರು, ಆಯ್ಕೆ ಮತ್ತು ನೇಮಕಾತಿ ಪ್ರಾಧಿಕಾರಿ 
ಹಾಗೂ ಮುಖ್ಯ ಕಾರ್ಯ ನಿರ್ವಾಹಕ ಅಧಿಕಾರಿ, 
ಜಿಲ್ಲಾ ಪಂಚಾಯತ್‌, ಕೋಲಾರ 
ಜಿಲ್ಲಾ ಪಂಚಾಯತ್‌ ಕಾರ್ಯಾಲಯ, ಕೋಲಾರ 
ಅಧಿಸೂಚನೆ 
ನಂ. ಜಿಪಂಕೋ.ಸಿಡಿಪಿ.5.ಸಿಆರ್‌. 257: 2001-02, ದಿನಾಂಕ: 1ನೇ ಜುಲೈ 2003 
ಕೋಲಾರ ಜಿಲ್ಲಾ ಪಂಚಾಯತ್‌ ವ್ಯಾಪ್ತಿಯಲ್ಲಿ ಖಾಲಿ ಇರುವ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಗ್ರೇಡ್‌-1 ಕಂ ಗ್ರಾಮೀಣ 
ಅಭಿವೃದ್ಧಿ ಸಹಾಯಕರ ಹುದ್ದೆಗಳಿಗೆ ಆಯ್ಕೆಯಾಗಿರುವ ಅಭ್ಯರ್ಥಿಗಳ ತಾತ್ಕಾಲಿಕ ಪಟ್ಟ 
ವಿಷಯ: ಕೋಲಾರ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಖಾಲಿ ಇರುವ ಗ್ರೇಡ್‌-1 ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಕಂ 
ಗ್ರಾಮೀಣ ಅಭಿವೃದ್ಧಿ ಸಹಾಯಕರ ಹುದ್ದೆಗಳಿಗೆ ಪರಿಶಿಷ್ಠ ಜಾತಿ : ಪರಿಶಿಷ್ಠ ಪಂಗಡಗಳ (ಬ್ಯಾಕ್‌ಲಾಗ್‌) 
ಅಭ್ಯರ್ಥಿಗಳನ್ನು ನೇಮಕಾತಿ ಮಾಡುವ ಬಗ್ಗೆ. 
ಉಲ್ಲೇಖ: 1) ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್‌ 13 ಎಸ್‌ಬಿಸಿ 2001, ದಿನಾಂಕ: 21.11.2001. 
2) ಸರ್ಕಾರದ ಪತ್ರ ಸಂಖ್ಯೆ: ಗ್ರಾಅಪ 92 ಪಬವ 2001, ದಿನಾಂಕ: 18.2.2003. 
3) ಸರ್ಕಾರದ ಪತ್ರ ಸಂಖ್ಯೆ: ಗ್ರಾಅಪ.92.ಪಬವ.2001, ದಿನಾಂಕ: 13.3.2003. 
4) ಈ ಕಛೇರಿಯ ಅಧಿಸೂಚನೆ ಸಂಖ್ಯೆ: ಜಿಪಂಕೋ.ಸಿಡಿಪಿ.5.ಸಿಆರ್‌.257:2001-02, ದಿನಾಂಕ: 3.3.2003. 
ಕೋಲಾರ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಗ್ರೇಡ್‌-1 ಕಂ ಗ್ರಾಮೀಣ ಅಭಿವೃದ್ದಿ 
ಸಹಾಯಕ ಹುದ್ದೆಗಳಲ್ಲಿ ಪರಿಶಿಷ್ಠ ಜಾತಿಗೆ ಸೇರಿದ 3 (ಮೂರು) ಹುದ್ದೆಗಳು ಖಾಲಿ ಇದ್ದು (ಇತರೆ-01, ಮಹಿಳಾ ಅಭ್ಯರ್ಥಿ-01, ಗ್ರಾಮೀಣ 
ಅಭ್ಯರ್ಥಿ-01) ಹಾಗೂ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಗ್ರೇಡ್‌-1 ಕಂ ಗ್ರಾಮೀಣ ಅಭಿವೃದ್ಧಿ ಸಹಾಯಕ ಹುದ್ದೆಯ ಪರಿಶಿಷ್ಟ 
ಪಂಗಡದಲ್ಲಿ 1 (ಒಂದು) ಹುದ್ದೆ, (ಇತರೆ-01) ಪ್ರಸ್ತುತ ಒಟ್ಟಾರೆ 4 (ನಾಲ್ಕು) ಹುದ್ದೆಗಳು ಖಾಲಿ ಇರುತ್ತವೆ. 
ಉಲ್ಲೇಖ (4) ರಲ್ಲಿ ನಮೂದಿಸಲಾಗಿರುವ ಈ ಕಛೇರಿಯ ಅಧಿಸೂಚನೆಯಂತೆ ಮೇಲ್ಕಂಡ 4 (ನಾಲ್ಕು) ಹುದ್ದೆಗಳಿಗೆ ಅರ್ಹ 
ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಯಿತು. 
ಬಂದಿರುವ ಎಲ್ಲಾ ಅರ್ಜಿಗಳನ್ನು ಮತ್ತು ದಾಖಲಾತಿಗಳನ್ನು ಕೂಲಂಕುಷವಾಗಿ ನಿಯಮಾನುಸಾರ ಈ ಪ್ರಾಧಿಕಾರವು ಪರಿಶೀಲನೆ 
ಮಾಡಿರುತ್ತದೆ. 
ಸರ್ಕಾರಿ ನಿಯಮಗಳಂತೆ 29 ವರ್ಷದಿಂದ 40 ವರ್ಷದ ವಯೋಮಿತಿಯವರಿಗೆ ಆದ್ಯತೆಯನ್ನು ನೀಡಲಾಗಿದೆ. ಈ 
ವಯೋಮಿತಿಯಲ್ಲಿ ಅರ್ಹ ಅಭ್ಯರ್ಥಿಗಳು ಸಿಗದ ಪಕ್ಷದಲ್ಲಿ 18 ವರ್ಷದಿಂದ 29 ವರ್ಷದ ವಯೋಮಿತಿ ವ್ಯಾಪ್ತಿಯಲ್ಲಿ ಬರುವ 
ಅಭ್ಯರ್ಥಿಗಳನ್ನು ಮೆರಿಟ್‌ ಆಧಾರ ಆಯ್ಕೆ ಮಾಡಲಾಗಿರುತ್ತೆ. 
ಪರಿಶೀಲನೆಯ ನಂತರ ಈ ಕೆಳಕಂಡ ಅಭ್ಯರ್ಥಿಗಳು (ಗಳಿಸಿರುವ ಅಂಕಗಳ ಶೇಕಡಾವಾರು ಆಧರಿಸಿ) ಗ್ರಾಮ ಪಂಚಾಯಿತಿ 
ಕಾರ್ಯದರ್ಶಿ ಕಂ ಗ್ರಾಮೀಣ ಅಭಿವೃದ್ಧಿ ಸಹಾಯಕ ಗ್ರೇಡ್‌-1 ಹುದ್ದೆಯ ನೇಮಕಾತಿಗೆ ಅರ್ಹರೆಂದು ತಾತ್ಕಾಲಿಕವಾಗಿ ಕರ್ನಾಟಕ ಸಿವಿಲ್‌ 
ಸೇವಾ (ವಿಶೇಷ ನೇಮಕಾತಿ-ಬ್ಯಾಕ್‌ಲಾಗ್‌) ನಿಯಮಗಳು 2001 ನಿಯಮ 6 ರಂತೆ ಆಯ್ಕೆ ಮಾಡಲಾಗಿರುತ್ತದೆ. 
ಅಭ್ಯರ್ಥಿಗಳ ತಾತ್ಕಾಲಿಕ ಆಯ್ಕೆ ಪಟ್ಟಿ 


























ಕ್ರಮ ಅಭ್ಯರ್ಥಿಯ ಹೆಸರು ಮತ್ತು ವಿಳಾಸ ಪರಿಶಿಷ್ಠ ಜಾತಿ ಪರಿಶಿಷ್ಠ ವರ್ಗ 
ಸಂಖ್ಯೆ 
ಶ್ರೀ : ಶ್ರೀಮತಿ 
1 ಎಸ್‌. ಸೋಮೇಶ್‌ ಕುಮಾರ್‌ ಪ.ಜಾ. 
ನರಸಿಂಹರಾಜಪುರ, ಚದರಗೊಳ್ಳ ಅಂಚೆ ಇತರೆ ಅಭ್ಯರ್ಥಿ 
ಬೆಳಿಚೋಡು, ಜಗಳೂರು ತಾಲ್ಲೂಕು, 
ದಾವಣಗೆರೆ ಜಿಲ್ಲೆ 





ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೨೬, ೨೦೦೪ ೨೩೭ 


ಇ 














ಕ್ರಮ ಅಭ್ಯರ್ಥಿಯ ಹೆಸರು ಮತ್ತು ವಿಳಾಸ ಪರಿಶಿಷ್ಠ ಜಾತಿ ಪರಿಶಿಷ್ಠ ವರ್ಗ 
ಸಂಖ್ಯೆ 
2 ಕೆ. ಪ್ರಸನ್ನಕುಮಾರಿ, ಐನೋರಹೊಳಹಳ್ಳಿ ಪ.ಜಾ. 
ಬಂಗಾರಪೇಟೆ ತಾಲ್ಲೂಕು, ಕೋಲಾರ ಜಿಲ್ಲೆ ಮಹಿಳಾ ಅಭ್ಯರ್ಥಿ 
3 ಭಾಸ್ಕರ್‌ ವಿ. ಬಿನ್‌ ಲೇಟ್‌ ವೀರಪ್ಪ ಪ.ಜಾ. 
ಇಗ್ಗವಾರು ಗ್ರಾಮ, ಚಂದಾಪುರ ಪೋಸ್ಟ್‌, ಗ್ರಾಮೀಣ ಅಭ್ಯರ್ಥಿ 


ಬೆಂಗಳೂರು ಜಿಲ್ಲೆ - 562145, 
ಆನೇಕಲ್‌ ತಾಲ್ಲೂಕು 





4 ಎನ್‌. ಕೃಷ್ಣಪ್ಪ ಬಿನ್‌ ಆರ್‌. ನರಸಿಂಹಯ್ಯ, = 
ವಿಜಯಪುರ, ದೇವನಹಳ್ಳಿ (ರೋಡ್‌) 
(ವೆಲ್‌ಕಮ್‌ ಬೋರ್ಡ್‌ ಹತ್ತಿರ), ದೇವನಹಳ್ಳಿ 
ತಾಲ್ಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 


el 
[9) 
೧೫ 
೫ 
el 
೦ 
UL 
ಸ 

















ಅಧ್ಯಕ್ಷರು, ಆಯ್ಕೆ ಮತ್ತು ನೇಮಕಾತಿ ಪ್ರಾಧಿಕಾರ 
ಪಿ.ಡಿ. 15 ಹಾಗೂ ಮುಖ್ಯ ಕಾರ್ಯ ನಿರ್ವಾಹಕ ಅಧಿಕಾರಿ, 
ಜಿಲ್ಲಾ ಪಂಚಾಯತ್‌, ಕೋಲಾರ 
ನಿರ್ದೇಶಕರು, ನಗರ ಯೋಜನಾ ಇಲಾಖೆ, ಬಹುಮಹಡಿಗಳ ಕಟ್ಟಡ, 4ನೇ ಹಂತ, ಬೆಂಗಳೂರು - 560 001 
ಅಧಿಸೂಚನೆ 
ಸಂಖ್ಯೆ: ನಯೋಃ(ಸಿ1):11:ಬ್ಯಾಹುಭ:2004 ದಿನಾಂಕ: 22ನೇ ಜನವರಿ 2004 
ನಗರ ಯೋಜನಾ ಇಲಾಖೆಯಲ್ಲಿ ಬ್ಯಾಕ್‌ಲಾಗ್‌ ಹುದ್ದೆ ಭರ್ತಿ ಕುರಿತು ಅರ್ಜಿ ಆಹ್ವಾನ 
1. ನಗರ ಯೋಜನಾ ಇಲಾಖೆಯಲ್ಲಿ ಬಾಕಿಯಿರುವ ಕೆಳಕಂಡ ಬ್ಯಾಕ್‌ಲಾಗ್‌ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ 
ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ... ಅರ್ಜಿಗಳನ್ನು ದ್ವಿಪ್ರತಿಯಲ್ಲಿ ನಮೂನೆ ಭಾಗ-1 ರಲ್ಲಿ ಭರ್ತಿ ಮಾಡಿ ಸಲ್ಲಿಸಬೇಕು. ಅರ್ಜಿ 
ನಮೂನೆಯನ್ನು ಸರ್ಕಾರಿ ಪುಸ್ತಕಮಳಿಗೆಯಿಂದಾಗಲೀ ಅಥವಾ ಸರ್ಕಾರದಿಂದ ಮನ್ನಣೆ ಪಡೆದ ಪುಸ್ತಕ ಅಂಗಡಿಗಳಿಂದಾಗಲೀ ನಿಗದಿತ ಶುಲ್ಕ 
ಕೊಟ್ಟು ಪಡೆಯಬಹುದಾಗಿದೆ. 






































ಕ್ರ.ಸಂ. ಹುದ್ದೆಗಳ ಹೆಸರು ಬ್ಯಾಕ್‌ಲಾಗ್‌ ಹುದ್ದೆಗಳ ಸಂಖ್ಯೆ ವೇತನ ಶ್ರೇಣಿ 
ಪ.ಜಾ. ಪ.ಪಂ. 
1 ನಗರ ಯೋಜನಾ ಪರ್ಯವೇಕ್ಷಕ 3 1 ರೂ. 4575-125-5700-150-7200- 
200-8400 
2 ಪ್ರಥಮ ದರ್ಜೆ ಸಹಾಯಕ ದ 1 ರೂ. 3850-100-4450-125-5700- 
150-7050 
3 ವಾಹನ ಚಾಲಕ 2 ದ ರೂ. 3000-75-3450-100-4450- 
125-5450 
5 2 
2. ವಿದ್ಯಾರ್ಹತೆ: 
ಕರ್ನಾಟ ನಗರ ಯೋಜನಾ ಇಲಾಖಾ ಸೇವೆಗಳು (ನೇಮಕಾತಿ) ನಿಯಮಗಳು, 1996 ರನ್ವಯ ಹುದ್ದೆಗಳಿಗೆ ನಿಗದಿಪಡಿಸಲಾದ 
ವಿದ್ಯಾರ್ಹತೆಗಳು 


ನಗರ ಯೋಜನಾ ಪರ್ಯವೇಕ್ಷಕ: 

ಮಾನ್ಯತೆ ಹೊಂದಿರುವ ಪಾಲಿಟೆಕ್ನಿಕ್‌ನಿಂದ ಸಿವಿಲ್‌ ಇಂಜಿನಿಯರಿಂಗ್‌ನಲ್ಲಿ ಡಿಪ್ಲೋಮಾ ಅಥವಾ ತತ್ಸಮಾನವಾದ ವಿದ್ಯಾರ್ಹತೆ 

ಹೊಂದಿರಬೇಕು. 

ಪ್ರಥಮ ದರ್ಜೆ ಸಹಾಯಕ: 

ಮಾನ್ಯತೆ ಹೊಂದಿರುವ ವಿಶ್ವವಿದ್ಯಾನಿಲಯದಿಂದ ನೀಡಲಾಗಿರುವ ಪದವಿ ಅಥವಾ ತತ್ಸಮಾನವಾದ ವಿದ್ಯಾರ್ಹತೆ 

ಹೊಂದಿರಬೇಕು. 

ವಾಹನ ಚಾಲಕ: 

1. ಕನ್ನಡ ಭಾಷೆಯನ್ನು ತೆಗೆದುಕೊಂಡು ಏಳನೆಯ ತರಗತಿಯಲ್ಲಿ ಉತ್ತೀರ್ಣರಾಗಿರಬೇಕು, ಮತ್ತು 

2. ಲಘುವಾಹನ ಚಾಲನೆ ಲೈಸನ್ಸ್‌ ಹೊಂದಿರಬೇಕು, ಹಾಗೂ ನೇಮಕಾತಿ ಆದ ನಂತರ ಪೊಲೀಸ್‌ ವಾಹನ ಚಾಲನೆ ಹಾಗೂ 
ನಿರ್ವಹಣೆ ಶಾಲೆಯಿಂದ ಕೈಗೊಳ್ಳುವ ಪರೀಕ್ಷೆಯಲ್ಲಿ ಪಡೆದುಕೊಂಡಿರುವ ಪ್ರಮಾಣಪತ್ರ ಹಾಜರುಪಡಿಸುವುದು. 








೨೩೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೨೬, ೨೦೦೪ ಭಾಗ - ೫ 





6. 


ವಯೋಮಿತಿ: 

ಅಭ್ಯರ್ಥಿಯು ಅರ್ಜಿ ಸಲ್ಲಿಸುವ ದಿನದಂದು 18 ವರ್ಷಕ್ಕೆ ಮೀರಿರಬೇಕು ಮತ್ತು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ 

ದಿನಾಂಕಕ್ಕೆ ಅಭ್ಯರ್ಥಿಯ ವಯಸ್ಸು 40 ವರ್ಷಗಳು ಮೀರಿರಬಾರದು. 

ಆಯ್ಕೆ ವಿಧಾನ: 

ಕರ್ನಾಟಕ ಸಿವಿಲ್‌ ಸೇವೆಗಳು (ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ ಮೀಸಲಾಗಿರುವ ಖಾಲಿ ಹುದ್ದೆಗಳು) 

(ವಿಶೇಷ ನೇಮಕಾತಿ) ನಿಯಮಗಳು, 2001 ಮತ್ತು ಅದಕ್ಕೆ ಕಾಲಕಾಲಕ್ಕೆ ಮಾಡಿರುವ ತಿದ್ದುಪಡಿಗಳನ್ನಯ ಆಯ್ಕೆಪಟ್ಟಿಯನ್ನು 

ತಯಾರಿಸಲಾಗುವುದು. 

ವಿಶೇಷ ಸೂಚನೆಗಳು: 

(1) ಅಭ್ಯರ್ಥಿಯು ಅರ್ಜಿಯನ್ನು ಸಲ್ಲಿಸುವಾಗ ಅರ್ಜಿಯೊಂದಿಗಿರುವ ಸೂಚನೆಗಳನ್ನು ಗಮನಿಸುವುದು. ಅರ್ಜಿ ನಮೂನೆಯನ್ನು 
ಸಲ್ಲಿಸುವಾಗ ಅದರೊಂದಿಗೆ ಈ ಕೆಳಕಂಡ ಪ್ರಮಾಣ ಪತ್ರಗಳ ಜೆರಾಕ್ಸ್‌ ಪ್ರತಿಗಳನ್ನು ದ್ವಿಪತ್ರಿಯಲ್ಲಿ ಸ್ವಯಂ ದೃಢೀಕೃತ 
ಪ್ರತಿಗಳೊಂದಿಗೆ ಸಲ್ಲಿಸಬೇಕು. 

(ಅ) ವಿದ್ಯಾರ್ಹತೆಯ ಶೈಕ್ಷಣಿಕ ಪ್ರಮಾಣ ಪತ್ರಗಳು. 
(ಆ) ಹುಟ್ಟಿದ ತಾರೀಖು ಬಗ್ಗೆ ದೃಢೀಕರಿಸುವ ಪ್ರಮಾಣ ಪತ್ರಗಳು. 
(ಇ) ಅಭ್ಯರ್ಥಿಯು ಕಲಿತ ಶಾಲೆಯ ಮುಖ್ಯಸ್ಥರು ಕೊಟ್ಟಿರುವ ನಡತೆಯ ಬಗ್ಗೆ ಪ್ರಮಾಣ ಪತ್ರಗಳು. 

(2) ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು ಸರ್ಕಾರದ ಆದೇಶ ಸಂಖ್ಯೆ: ಎಸ್‌ಡಬ್ಲ್ಯೂಎಲ್‌ 213 ಎಸ್‌ಎಡಿ 85 
ದಿ: 23.3.1987 ರಂತೆ ಪರಿಶಿಷ್ಟ ಜಾತಿ : ಪರಿಶಿಷ್ಟ ಪಂಗಡದ ಪ್ರಪತ್ರವನ್ನು ಲಗತ್ತಿಸಬೇಕು. 

(3) ಅಭ್ಯರ್ಥಿಯು ತನ್ನ ಇತ್ತೀಚಿನ ಎರಡು ಭಾವ ಚಿತ್ರಗಳನ್ನು ಲಗತ್ತಿಸಬೇಕು. 

(4) ಪ್ರಮಾಣಪತ್ರಗಳನ್ನು ಲಗತ್ತಿಸಿರದ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. 

(5) ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಲಕೋಟೆಯ ಮೇಲೆ “ನಗರ ಯೋಜನಾ ಪರ್ಯವೇಕ್ಷಕರ ಹುದ್ದೆಗೆ ಅರ್ಜಿ”, “ಪ್ರಥಮ 
ದರ್ಜೆ ಸಹಾಯಕರ ಹುದ್ದೆಗೆ ಅರ್ಜಿ” ಅಥವಾ “ವಾಹನ ಚಾಲಕರ ಹುದ್ದೆಗೆ ಅರ್ಜಿ” ಎಂದು ಸ್ಪಷ್ಟ ಅಕ್ಷರಗಳಲ್ಲಿ 
ನಮೂದಿಸತಕ್ಕದ್ದು. 

(6) ಅರ್ಜಿದಾರರೊಡನೆ ಯಾವುದೇ ಪತ್ರ ವ್ಯವಹಾರಕ್ಕೆ ಅವಕಾಶವಿರುವುದಿಲ್ಲ. 

(7 ಈಗಾಗಲೇ ಕೆಲಸ ಮಾಡುತ್ತಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಮೊದಲು ತಮ್ಮ ಇಲಾಖಾ ಮುಖ್ಯಸ್ಥರಿಂದ ಅನುಮತಿ 
ಪಡೆದು ಮತ್ತು ಕಛೇರಿ ಮೂಲಕ ಅರ್ಜಿಗಳನ್ನು ನಿಗದಿತ ಅವಧಿಯಲ್ಲಿ ಕಳುಹಿಸಬೇಕು. 

(8) ರಿಕ್ತಸ್ಥಾನಗಳು ಬದಲಾವಣೆಗೊಳಪಟ್ಟರುತ್ತದೆ. 

ನಿಗದಿಪಡಿಸಲಾದ ಅರ್ಜಿಯನ್ನು ಭರ್ತಿ ಮಾಡಿ, ಸೂಕ್ತ ಪ್ರಮಾಣ ಪತ್ರಗಳ ಪ್ರತಿಗಳನ್ನು ಸ್ವಯಂ ದೃಢೀಕರಿಸಿ ಈ ಕೆಳಗಿನ 


ವಿಳಾಸಕ್ಕೆ ರವಾನಿಸತಕ್ಕದ್ದು. 


“ನಗರ ಯೋಜನಾ ನಿರ್ದೇಶಕರು, 
ಬಹುಮಹಡಿಗಳ ಕಟ್ಟಡ, 4ನೇ ಹಂತ, 
ಡಾ: ಬಿ.ಆರ್‌. ಅಂಬೇಡ್ಕರ್‌ ವೀಧಿ, 
ಬೆಂಗಳೂರು-560 001.” 


7. ಅರ್ಜಿ ಸ್ವೀಕರಿಸುವ ಕೊನೆಯ ದಿನಾಂಕ: 28.2.2004 ಅಥವಾ ಕರ್ನಾಟಕ ರಾಜ್ಯಪತ್ರದಲ್ಲಿ ಅಧಿಸೂಚನೆ ಪ್ರಕಟವಾದ 
ದಿನಾಂಕದಿಂದ ಒಂದು ತಿಂಗಳೊಳಗೆ (30 ದಿವಸಗಳೊಳಗೆ) 

ವಿ.ಎಂ. ಹೆಗಡೆ 
ಪಿ.ಆರ್‌. 97 ನಿರ್ದೇಶಕರು 


ನಗರ ಯೋಜನಾ ಇಲಾಖೆ, 
ಬೆಂಗಳೂರು. 
ಜಲ ಸಂಪನ್ಮೂಲ ಇಲಾಖೆ 
ಕಾರ್ಯಪಾಲಕ ಇಂಜಿನಿಯರ್‌ರವರ ಕಛೇರಿ ನಂ. 4, ಬಿ.ಆರ್‌.ಎಲ್‌.ಬಿ.ಸಿ. ವಿಭಾಗ, ಭದ್ರಾವತಿ 
ಅಲ್ಪಾವಧಿ ಟೆಂಡರ್‌ ಪ್ರಕಟಣೆ : 2003-04 
ಮೊಹರಾದ ಐಟಂವಾರು ಟೆಂಡರ್‌ಗಳನ್ನು ನಿಗದಿತ ನಮೂನೆಯಲ್ಲಿ ದ್ವಿಪ್ರತಿಗಳಲ್ಲಿ ಈ ಕೆಳಕಾಣಿಸಿರುವ ಕಾಮಗಾರಿಗಳಿಗೆ 


ನೋಂದಾಯಿಸಲ್ಪಟ್ಟಿರುವ ಅರ್ಹ ಗುತ್ತಿಗೆದಾರರಿಂದ ಕರ್ನಾಟಕ ರಾಜ್ಯಪಾಲರ ಪರವಾಗಿ ಕಾರ್ಯಪಾಲಕ ಇಂಜಿನಿಯರ್‌, ನಂ. 4, 
ಬಿ.ಆರ್‌.ಎಲ್‌.ಬಿ.ಸಿ. ವಿಭಾಗ ಭದ್ರಾವತಿ ಇವರಿಂದ ಆಹ್ವಾನಿಸಲಾಗಿದೆ. 


ತುಂಬಲಾದ ಟೆಂಡರ್‌ಗಳನ್ನು ದಿನಾಂಕ: 1.3.2004 ಸಂಜೆ 4.00 ಗಂಟೆಗೆ ಈ ಕಛೇರಿಯಲ್ಲಿ ಸ್ವೀಕರಿಸಲಾಗುವುದು. ಹಾಗೂ 


ಟೆಂಡರ್‌ಗಳನ್ನು ಸಾಧ್ಯವಾದಲ್ಲಿ ಅದೇ ದಿನ ಸಂಜೆ 4.30 ಗಂಟೆಗೆ ಅಥವಾ ಇನ್ನಾವುದೇ ದಿನದಂದು ಕಛೇರಿಯಲ್ಲಿ ಹಾಜರಿರುವ 
ಟೆಂಡರ್‌ದಾರರ ಅಥವಾ ಇನ್ನಾವುದೇ ನೋಂದಾಯಿತ ಗುತ್ತಿಗೆದಾರರ ಸಮಕ್ಷಮದಲ್ಲಿ ತೆರೆಯಲಾಗುವುದು. 


ಭಾಗ - ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೨೬, ೨೦೦೪ 


೨೩೯ 








1 


ನಿಗದಿತ ಖಾಲಿ ಟೆಂಡರ್‌ ಫಾರಂಗಳನ್ನು ಕೋರಿ ಅರ್ಜಿಯನ್ನು 


ಸಲ್ಲಿಸುವ ಕೊನೆಯ ದಿನಾಂಕ 


26.2.2004 ರಿಂದ ಸಂಜೆ 5.30 ರವರೆಗೆ 





ಖಾಲಿ ಟೆಂಡರ್‌ ಫಾರಂಗಳನ್ನು ಕೊಡುವ ದಿನಾಂಕ 


28.2.2004 





ತುಂಬಿದ ಟೆಂಡರ್‌ಗಳನ್ನು ಸ್ವೀಕರಿಸುವ ದಿನಾಂಕ 


1.3.2004 





ಕೆಲಸವನ್ನು ಮುಗಿಸುವ ಅವಧಿ 


ಆರು ತಿಂಗಳು 





"| ತು. YW] WM 


ಟೆಂಡರ್‌ ಕರೆ 





ಮೂರನೇ ಕರೆ 





ಹೆಚ್ಚಿನ ವಿವರಗಳನ್ನು ಈ ಕಛೇರಿಯ ಕೆಲಸದ ವೇಳೆಯಲ್ಲಿ ಪಡೆಯಬಹುದು. ಟೆಂಡರ್‌ನಲ್ಲಿ ಸೂಚಿಸಿರುವ ದಿನಾಂಕಗಳು ರಜಾ 
ದಿನವೆಂದು ಘೋಷಿಸಲ್ಪಟ್ಟರೆ ಮುಂದಿನ ಕೆಲಸದ ದಿನವನ್ನು ಟೆಂಡರಿನಲ್ಲಿ ತಿಳಿಸಿದ ದಿನಾಂಕದ ಬದಲಾಗಿ ಪರಿಗಣಿಸಲಾಗುವುದು. 





ಕ್ರಮ 
ಸಂಖ್ಯೆ 


ಕೆಲಸದ ಹೆಸರು 


ಟೆಂಡರ್‌ಗೆ ಇಡಲಾದ 
ಮೊತ್ತ 


ಇ.ಎಂ.ಡಿ. 


ಟೆಂಡರ್‌ ಫಾರಂ 
ಬೆಲೆ (ತೆರಿಗೆಗಳು 
ಸೇರಿ) 


ಗುತ್ತಿಗೆದಾರರ 
ದರ್ಜೆ 





2 


3 


5 


6 





ಭದ್ರಾ ಬಲದಂಡೆ ಕಾಲುವೆ 76.50 
ಕಿ.ಮೀ. ನಲ್ಲಿ ಗಾಡಿ ಸೇತುವೆಯನ್ನು 


ರೂ. 10,54,702 


15,900/- 


1000/- 


ಎರಡನೇ ದರ್ಜೆ 
ಮತ್ತು ಮೇಲ್ಪಟ್ಟು 


ನಿರ್ಮಿಸುವುದು 





ಭದ್ರಾ ಬಲದಂಡೆ ಕಾಲುವೆ 98.90 1000/- -”- 
ಕಿ.ಮೀ. ನಲ್ಲಿ ಗಾಡಿ ಸೇತುವೆಯನ್ನು 


ನಿರ್ಮಿಸುವುದು 


ರೂ. 11,38,720 | 17,100- 








ಭದ್ರಾ ಬಲದಂಡೆ ಕಾಲುವೆ 55.40 1000/- ಮ 
ಕಿ.ಮೀ. ನಲ್ಲಿ ಗಾಡಿ ಸೇತುವೆಯನ್ನು 


ನಿರ್ಮಿಸುವುದು 


ರೂ. 14,37,693 | 21,600- 























ಸೂಚನೆಗಳು:- 


1) 


2) 


3) 


4) 


5) 
9 


7 
8) 
9) 


10) 


11) 


ಪಿ.ಆರ್‌. 98 


ನಿಗದಿತ ಟೆಂಡರ್‌ ಫಾರಂನಲ್ಲಿ ಕಾಮಗಾರಿಯ ವಿವರಗಳನ್ನು ಮತ್ತು ಟೆಂಡರಿನ ಷರತ್ತುಗಳನ್ನು ಒದಗಿಸಲಾಗಿದೆ. 
ಟೆಂಡರ್‌ದಾರರು ಹಾಕುವಾಗ ಪಾಲಿಸಬೇಕಾಗಿರುವ ನಿಬಂಧನೆಗಳನ್ನು ಸಹ ಒದಗಿಸಲಾಗಿದೆ. ಅದರಂತೆ ಟೆಂಡರ್‌ ಹಾಕಬೇಕು. 

ಇ.ಎಂ.ಡಿ. ಮೊತ್ತವನ್ನು ಕರ್ನಾಟಕ ಸರ್ಕಾರದ ಟ್ರಜರಿ ಚಲನ್‌ ಡಿಮ್ಕಾಂಡ್‌ ಡ್ರಾಫ್ಟ್‌ ನ್ಯಾಷನಲ್‌ ಸೇವಿಂಗ್ಸ್‌ ಸರ್ಟಿಫಿಕೇಟ್‌ 
ರೂಪದಲ್ಲಿ ಸೂಚಿಸಿರುವ ಮೊತ್ತಕ್ಕೆ ಕಾರ್ಯಪಾಲಕ ಇಂಜಿನಿಯರ್‌, ನಂ. 4, ಬಿ.ಆರ್‌.ಎಲ್‌.ಬಿ.ಸಿ. ವಿಭಾಗ, ಭದ್ರಾವತಿ 
ಇವರ ಹೆಸರಿನಲ್ಲಿ ಪಾವತಿಸಿರಬೇಕು. ತಪ್ಪಿದಲ್ಲಿ ಅಂತಹ ಟೆಂಡರುಗಳನ್ನು ತಿರಸ್ಕರಿಸಲಾಗುವುದು. 

ಯಾವುದೇ ನಿಬಂಧನೆಗಳನ್ನು ಒಳಗೊಂಡ ಟೆಂಡರುಗಳನ್ನು ಒಪ್ಪಿಕೊಳ್ಳಲಾಗುವುದಿಲ್ಲ. 

ಠೇವಣಿ ಕ್ರಮಬದ್ಧತೆಯು (ವ್ಯಾಲಿಡಿಟಿ ಪಿರಿಯಡ್‌) ಒಂದುನೂರಾ 

ಒಳಗೊಂಡಿರಬೇಕಾಗಿರುತ್ತದೆ. 

ಇತ್ತೀಚಿನ ಸೇಲ್‌ ಟ್ಯಾಕ್ಸ್‌ ಕ್ಲಿಯರೆನ್ಸ್‌ ಸರ್ಟಿಫಿಕೇಟನ್ನು ಅರ್ಜಿಯೊಂದಿಗೆ ಸಲ್ಲಿಸಬೇಕು. 
ಟೆಂಡರನ್ನು ಯಾವುದೇ ಕಾರಣವಿಲ್ಲದೆ ಮುಂದೂಡುವ, ತಿರಸ್ಕರಿಸುವ ಅಧಿಕಾರವು ಕಾರ್ಯಪಾಲಕ ಅಭಿಯಂತರವರಿಗೆ 
ಇರುತ್ತದೆ. 

ಇಲಾಖಾವತಿಯಿಂದ ಯಾವುದೇ ಕಾಮಗಾರಿ ನಿರ್ಮಾಣ ವಸ್ತುಗಳನ್ನು ವಿತರಿಸಲಾಗುವುದಿಲ್ಲ. ಗುತ್ತಿಗೆದಾರರೇ ಸ್ವಂತ ಏರ್ಪಾಟು 
ಮಾಡಿಕೊಳ್ಳತಕ್ಕದ್ದು. 

ಜೇಷ್ಠತೆಯ ಆಧಾರದ ಮೇಲೆ ಗುತ್ತಿಗೆದಾರರ ವಿಪತ್ರಗಳನ್ನು ಪಾವತಿಸಲಾಗುವುದು. 

ಸೇತುವೆ ನಿರ್ಮಾಣ ಕಾಮಗಾರಿಯಲ್ಲಿ ಅನುಭವವುಳ್ಳ ಗುತ್ತಿಗೆದಾರರಿಗೆ ಪ್ರಾಮುಖ್ಯತೆ ನೀಡಲಾಗುವುದು. 

ರೂ. 10.00 ಲಕ್ಷಗಳ ಮೊತ್ತದ ಸೇತುವೆ ನಿರ್ಮಾಣ ಕಾಮಗಾರಿಗಳನ್ನು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸಿದಂತ 
ದಾಖಲಾತಿಗಳನ್ನು ಅರ್ಜಿ ಜೊತೆ ಒದಗಿಸಬೇಕು. ಇಲ್ಲದಿದ್ದಲ್ಲಿ ಅಂತಹ ಅರ್ಜಿಗಳಿಗೆ ಪ್ರಾಮುಖ್ಯತೆ ನೀಡಲಾಗುವುದಿಲ್ಲ. 

ಖಾಲಿ ಟೆಂಡರ್‌ ಪುಸ್ತಕವನ್ನು ಖರೀದಿಸಿ ಕ್ರಮಬದ್ಧವಾಗಿ ಟೆಂಡರ್‌ ಹಾಕದೇ ಇದ್ದ ಮತ್ತು ಮೂರು ಬಾರಿ ಪುನರಾವರ್ತನೆ 
ಮಾಡಿದ ಗುತ್ತಿಗೆದಾರರು ಮುಂದಿನ ಟೆಂಡರ್‌ಗೆ ಅರ್ಜಿ ಸಲ್ಲಿಸಲು ಅರ್ಹರಿರುವುದಿಲ್ಲ. 


ಇಪ್ಪತ್ತು ದಿನಗಳ 


ಅವಧಿಯನ್ನು 


ಸಹಿ 
ಕಾರ್ಯಪಾಲಕ ಅಭಿಯಂತರರು, 
ನಂ. 4, ಬಿ.ಆರ್‌.ಎಲ್‌.ಬಿ.ಸಿ. ವಿಭಾಗ, 
ಭದ್ರಾವತಿ. 


೨೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೨೬, ೨೦೦೪ ಭಾಗ - ೫ 





ಜಲ ಸಂಪನ್ಮೂಲ ಇಲಾಖೆ 
ಕಾರ್ಯಪಾಲಕ ಇಂಜಿನಿಯರ್‌ರವರ ಕಛೇರಿ ನಂ. 4, ಬಿ.ಆರ್‌.ಎಲ್‌.ಬಿ.ಸಿ. ವಿಭಾಗ, ಭದ್ರಾವತಿ 
ಅಲ್ಪಾವಧಿ ಟೆಂಡರ್‌ ಪ್ರಕಟಣೆ : 2003-04 

ಮೊಹರಾದ ಶೇಕಡವಾರು ಟೆಂಡರ್‌ಗಳನ್ನು ನಿಗದಿತ ನಮೂನೆಯಲ್ಲಿ ದ್ವಿಪ್ರತಿಗಳಲ್ಲಿ ಈ ಕೆಳಕಾಣಿಸಿರುವ ಕಾಮಗಾರಿಗಳಿಗೆ 
ನೋಂದಾಯಿಸಲ್ಪಟ್ಟಿರುವ ಅರ್ಹ ಗುತ್ತಿಗೆದಾರರಿಂದ ಕರ್ನಾಟಕ ರಾಜ್ಯಪಾಲರ ಪರವಾಗಿ ಕಾರ್ಯಪಾಲಕ ಇಂಜಿನಿಯರ್‌, ನಂ. 4, 
ಬಿ.ಆರ್‌.ಎಲ್‌.ಬಿ.ಸಿ. ವಿಭಾಗ ಭದ್ರಾವತಿ ಇವರಿಂದ ಆಹ್ವಾನಿಸಲಾಗಿದೆ. 

ತುಂಬಲಾದ ಟೆಂಡರ್‌ಗಳನ್ನು ದಿನಾಂಕ: 28.2.2004 ಸಂಜೆ 4.00 ಗಂಟೆಗೆ ಈ ಕಛೇರಿಯಲ್ಲಿ ಸ್ವೀಕರಿಸಲಾಗುವುದು. ಹಾಗೂ 
ಟೆಂಡರ್‌ಗಳನ್ನು ಸಾಧ್ಯವಾದಲ್ಲಿ ಅದೇ ದಿನ ಸಂಜೆ 4.30 ಗಂಟೆಗೆ ಅಥವಾ ಇನ್ನಾವುದೇ ದಿನದಂದು ಕಛೇರಿಯಲ್ಲಿ ಹಾಜರಿರುವ 
ಟೆಂಡರ್‌ದಾರರ ಅಥವಾ ಇನ್ನಾವುದೇ ನೋಂದಾಯಿತ ಗುತ್ತಿಗೆದಾರರ ಸಮಕ್ಷಮದಲ್ಲಿ ತೆರೆಯಲಾಗುವುದು. 























1 |ನಿಗದಿತ ಖಾಲಿ ಟೆಂಡರ್‌ ಫಾರಂಗಳನ್ನು ಕೋರಿ ಅರ್ಜಿಯನ್ನು 25.2.2004 ಸಂಜೆ 5.30 ರವರೆಗೆ 
ಸಲ್ಲಿಸುವ ಕೊನೆಯ ದಿನಾಂಕ 

2 | ಖಾಲಿ ಟೆಂಡರ್‌ ಫಾರಂಗಳನ್ನು ಕೊಡುವ ದಿನಾಂಕ 27.2.2004 
ತುಂಬಿದ ಟೆಂಡರ್‌ಗಳನ್ನು ಸ್ವೀಕರಿಸುವ ದಿನಾಂಕ 28.2.2004 
ಕೆಲಸವನ್ನು ಮುಗಿಸುವ ಅವಧಿ ಮೂರು ತಿಂಗಳು 








ಹೆಚ್ಚಿನ ವಿವರಗಳನ್ನು ಈ ಕಛೇರಿಯ ಕೆಲಸದ ವೇಳೆಯಲ್ಲಿ ಪಡೆಯಬಹುದು. ಟೆಂಡರ್‌ನಲ್ಲಿ ಸೂಚಿಸಿರುವ ದಿನಾಂಕಗಳು ರಜಾ 
ದಿನವೆಂದು ಘೋಷಿಸಲ್ಪಟ್ಟರೆ ಮುಂದಿನ ಕೆಲಸದ ದಿನವನ್ನು ಟೆಂಡರಿನಲ್ಲಿ ತಿಳಿಸಿದ ದಿನಾಂಕದ ಬದಲಾಗಿ ಪರಿಗಣಿಸಲಾಗುವುದು. 














ಕ್ರಮ ಕೆಲಸದ ಹೆಸರು ಟೆಂಡರ್‌ಗೆ ಇ.ಎಂ.ಡಿ. | ಟೆಂಡರ್‌ ಫಾರಂ | ಗುತ್ತಿಗೆದಾರರ ಷರಾ 
ಸಂಖ್ಯೆ ಇಡಲಾದ ಬೆಲೆ (ತೆರಿಗೆಗಳು ದರ್ಜೆ 
ಮೊತ್ತ ಸೇರಿ) 
1 2 3 4 5 6 
1 Re-Asphalting to Road from 3,94,152/- | 10,000/- 300/- Class-lll 
Tallikatte to and above 
Kumbrinarayanapura 
2 Providing Re-chip carpeting 3,97,962/- | 10,000/- 300/- ಗೆ 


from K.K. road to Mallapura 
Mydolalu road 

3 Providing Re-chip carpeting 4,69,195/- | 12,500/- 300/- ಗೆ 
to road from Kallihal to 
Arakere in Bhadravathi Taluk 
4 Providing Re-chip carpeting 4,21,644/- | 10,625/- 300/- ಗೆ 
to road from Holehonnur- 
Sidlipura to join K.K. road 
(via) Kanasinakatte 














5 Providing Re-chip carpeting 3,96,411/- | 10,000/- 300/- ಗೆ 
from K.K. road to Thattehalli 
6 Asphalting of road from 3,96,947/- | 10,000/- 300/- ಎ 


Holehonnur-Channagiri road 
from Agaradahalli camp to 
end of Agaradahalli Village 
7 Repairs to Field Drains of 3,38,740/- 8,475/- 300/- ದಗೆ 
Wasteweir nala of Harige 
tank under Distributory No. 
28 of BRLBC 
8 Improvements to Field Canal 2,88,551/- 7,225/- 300/- ದಗೆ 
of P.O. No. 24 (Jyothi Rao 
tube) of Distributory 28 of 
BRLBC 
ಸೂಚನೆಗಳು:- 
1 ನಿಗದಿತ ಟೆಂಡರ್‌ ಫಾರಂನಲ್ಲಿ ಕಾಮಗಾರಿಯ ವಿವರಗಳನ್ನು ಮತ್ತು ಟೆಂಡರಿನ ಷರತ್ತುಗಳನ್ನು ಒದಗಿಸಲಾಗಿದೆ. 
ಟೆಂಡರ್‌ದಾರರು ಹಾಕುವಾಗ ಪಾಲಿಸಬೇಕಾಗಿರುವ ನಿಬಂಧನೆಗಳನ್ನು ಸಹ ಒದಗಿಸಲಾಗಿದೆ. ಅದರಂತೆ ಟೆಂಡರ್‌ ಹಾಕಬೇಕು. 
2) ಇ.ಎಂ.ಡಿ. ಮೊತ್ತವನ್ನು ಕರ್ನಾಟಕ ಸರ್ಕಾರದ ಟ್ರಜರಿ ಚಲನ್‌ ಡಿಮ್ಯಾಂಡ್‌ ಡ್ರಾಫ್ಟ್‌ ನ್ಯಾಷನಲ್‌ ಸೇವಿಂಗ್ಸ್‌ ಸರ್ಟಿಫಿಕೇಟ್‌ 
ರೂಪದಲ್ಲಿ ಸೂಚಿಸಿರುವ ಮೊತ್ತಕ್ಕೆ ಕಾರ್ಯಪಾಲಕ ಇಂಜಿನಿಯರ್‌, ನಂ. 4, ಬಿ.ಆರ್‌.ಎಲ್‌.ಬಿ.ಸಿ. ವಿಭಾಗ, ಭದ್ರಾವತಿ 


ಇವರ ಹೆಸರಿನಲ್ಲಿ ಪಾವತಿಸಿರಬೇಕು. ತಪ್ಪಿದಲ್ಲಿ ಅಂತಹ ಟೆಂಡರುಗಳನ್ನು ತಿರಸ್ಕರಿಸಲಾಗುವುದು. 



































ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೨೬, ೨೦೦೪ ೨೪೧ 





3) ಯಾವುದೇ ನಿಬಂಧನೆಗಳನ್ನು ಒಳಗೊಂಡ ಟೆಂಡರುಗಳನ್ನು ಒಪ್ಪಿಕೊಳ್ಳಲಾಗುವುದಿಲ್ಲ. 
4) ಠೇವಣಿ ಕ್ರಮಬದ್ಧತೆಯು (ವ್ಯಾಲಿಡಿಟಿ ಪಿರಿಯಡ್‌) ತೊಂಭತ್ತು ದಿನಗಳ ಅವಧಿಯನ್ನು ಒಳಗೊಂಡಿರಬೇಕಾಗಿರುತ್ತದೆ. 
5) ಟೆಂಡರನ್ನು ಯಾವುದೇ ಕಾರಣವಿಲ್ಲದೆ ಮುಂದೂಡುವ, ತಿರಸ್ಕರಿಸುವ ಅಧಿಕಾರವು ಕಾರ್ಯಪಾಲಕ ಅಭಿಯಂತರವರಿಗೆ 
ಇರುತ್ತದೆ. 
6 ಇಲಾಖಾವತಿಯಿಂದ ಯಾವುದೇ ಕಾಮಗಾರಿ ನಿರ್ಮಾಣ ವಸ್ತುಗಳನ್ನು ವಿತರಿಸಲಾಗುವುದಿಲ್ಲ. ಗುತ್ತಿಗೆದಾರರೇ ಸ್ವಂತ ಏರ್ಪಾಟು 
ಮಾಡಿಕೊಳ್ಳತಕ್ಕದ್ದು. 
7) ಜೇಷ್ಠತೆಯ ಆಧಾರದ ಮೇಲೆ ಗುತ್ತಿಗೆದಾರರ ವಿಪತ್ರಗಳನ್ನು ಪಾವತಿಸಲಾಗುವುದು. 
8) ಖಾಲಿ ಟೆಂಡರ್‌ ಪುಸ್ತಕವನ್ನು ಖರೀದಿಸಿ ಕ್ರಮಬದ್ಧವಾಗಿ ಟೆಂಡರ್‌ ಹಾಕದೇ ಇದ್ದ ಮತ್ತು ಮೂರು ಬಾರಿ ಪುನರಾವರ್ತನೆ 
ಮಾಡಿದ ಗುತ್ತಿಗೆದಾರರು ಮುಂದಿನ ಟೆಂಡರ್‌ಗೆ ಅರ್ಜಿ ಸಲ್ಲಿಸಲು ಅರ್ಹರಿರುವುದಿಲ್ಲ. 
9) ಅರ್ಜಿ ಸಲ್ಲಿಸುವ ದಿನಾಂಕದಿಂದ ಹಿಂದಿನ ಎರಡು ತಿಂಗಳಿನವರೆಗೆ ಸೇಲ್ಸ್‌ ಟ್ಯಾಕ್ಸ್‌ ಕ್ಲಿಯರೆನ್ಸ್‌ ಸರ್ಟಿಫಿಕೇಟನ್ನು ಅರ್ಜಿಯೊಂದಿಗೆ 
ಸಲ್ಲಿಸಬೇಕು. ಇಲ್ಲದಿದ್ದಲ್ಲಿ ಅಂತಹ ಅರ್ಜಿಗಳನ್ನು ಸ್ವೀಕರಿಸುವುದಿಲ್ಲ. 
ಸಹಿ 
ಪಿ.ಆರ್‌. 99 ಕಾರ್ಯಪಾಲಕ ಅಭಿಯಂತರರು, 
ನಂ. 4, ಬಿ.ಆರ್‌.ಎಲ್‌.ಬಿ.ಸಿ. ವಿಭಾಗ, ಭದ್ರಾವತಿ. 
ಕರ್ನಾಟಕ ಲೋಕಸೇವಾ ಆಯೋಗದ ಕಛೇರಿ, “ಪಾರ್ಕ್‌ ಹೌಸ್‌”, ಬೆಂಗಳೂರು 
ತಿದ್ದುಪಡಿ 
ಸಂಖ್ಯೆ: ಇ.ಪ.(2) 7129/2003-04ಪಿಎಸ್‌ಸಿ, ದಿನಾಂಕ: 12ನೇ ಫೆಬ್ರವರಿ 2004 
ದಿನಾಂಕ: 25.10.1990 ರ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಲಾಗಿದ್ದ 1990ನೇ ಸಾಲಿನ ಮೊದಲನೇ ಅಧಿವೇಶನದ 
ಇಲಾಖಾ ಪರೀಕ್ಷೆ ಫಲಿತಾಂಶದಲ್ಲಿ APPENDIX-A ರ ಅಡಿಯಲ್ಲಿ ತುಮಕೂರು ಕೇಂದ್ರಕ್ಕೆ ಸಂಬಂಧಿಸಿದಂತೆ ನೋಂದಣಿ ಸಂಖ್ಯೆ: 
76111, 76171, 76505, 76523 ಮತ್ತು 76568 ಹೊಂದಿದ ಅಭ್ಯರ್ಥಿಗಳ "561006" ವಿಷಯದ ಫಲಿತಾಂಶವನ್ನು ತಪ್ಪಾಗಿ 
"Registration" ವಿಷಯದಡಿ ಪ್ರಕಟಿಸಲಾಗಿತ್ತು. ಅದನ್ನು ತಿದ್ದುಪಡಿ ಮಾಡಿಕೊಂಡು "56ಗ0॥೬/6" ವಿಷಯದಡಿ ಈ ಕೆಳಗಿನಂತೆ 
ಓದಿಕೊಳ್ಳುವುದು: 


APPENDIX-A 
"Sericulture" 
First Class: Nil 
Pass Class: 76111, 76171, 76505, 76523, 76568 
ಡಿ.ಎಸ್‌. ಮುರಳಿ ಕೃಷ್ಣ 


ಪಿ.ಆರ್‌. 100 ಕಾರ್ಯದರ್ಶಿ (ಪ್ರಭಾರ) 
ಹಾಗೂ ಇಲಾಖಾ ಪರೀಕ್ಷೆಗಳ ನಿಯಂತ್ರಕರು 
ಕರ್ನಾಟಕ ಲೋಕಸೇವಾ ಆಯೋಗ, ಬೆಂಗಳೂರು. 
ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಬೆಂಗಳೂರು ಗ್ರಾಮಾಂತರ ವಿಭಾಗ, ಬೆಂಗಳೂರು ರವರ ಕಛೇರಿಯ ಪ್ರಕಟಣೆ 
ಬಹಿರಂಗ ಹರಾಜು ಪ್ರಕಟಣೆ 
ಸಂಖ್ಯೆ: ಎ3-ಬಿಯುಡಿ-ಸಿ.ಆರ್‌-48/2003-04, ದಿನಾಂಕ: 16ನೇ ಫೆಬ್ರವರಿ 2004 
ವಿಷಯ: ನೀಲಗಿರಿ ಟಿಂಬರ್‌ ಲಾಗ್‌ಗಳ ಬಹಿರಂಗ ಹರಾಜು ಕುರಿತು. 
ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ ಬೆಂಗಳೂರು ಗ್ರಾಮಾಂತರ 
ಅರಣ್ಯ ವಿಭಾಗದ ದೇವನಹಳ್ಳಿ ವಲಯದ ಬೆಟ್ಟಕೋಟೆ ನೆಡುತೋಪಿನಲ್ಲಿ ಕತ್ರಾವಣೆ ಮಾಡಿ ಲಾಟ್‌ ಕಟ್ಟಿರುವ ನೀಲಗಿರಿ ಟಿಂಬರ್‌ 
ಲಾಗ್‌ಗಳನ್ನು ಬಹಿರಂಗ ಹರಾಜು ಮೂಲಕ ದಿನಾಂಕ: 20.3.2004 ರಂದು ಬೆಳಿಗ್ಗೆ 11.30 ಗಂಟೆಗೆ ದೇವನಹಳ್ಳಿ ಪ್ರಾದೇಶಿಕ ಅರಣ್ಯ 
ವಲಯ ಕಛೇರಿ ಆವರಣದಲ್ಲಿ ಕೆಳಸಹಿದಾರರು ಅಥವಾ ಇವರಿಂದ ಅಧಿಕಾರ ಪಡೆದ ಅಧಿಕೃತ ಅಧಿಕಾರಿಯು ಬಹಿರಂಗ ಹರಾಜನ್ನು 
ಮಾಡುವರು. 
ಟೆಂಡರ್‌ ಮತ್ತು ಹರಾಜಿನ ಷರತ್ತುಗಳು ಈ ಕೆಳಗಿನಂತಿದೆ. 

1. ಹರಾಜಿನಲ್ಲಿ ಭಾಗವಹಿಸುವವರು ಬೆಂಗಳೂರು ಗ್ರಾಮಾಂತರ ವಿಭಾಗದಲ್ಲಿ 2003-04ನೇ ಸಾಲಿನ ಅರಣ್ಯ ಗುತ್ತಿಗೆದಾರರಾಗಿ 
ನೋಂದಾಯಿಸಿಕೊಂಡಿರಬೇಕು. ಒಂದು ವೇಳೆ ನೋಂದಾಯಿಸಿರದಿದ್ದಲ್ಲಿ, ಮಾರಾಟ ತೆರಿಗೆ ಮತ್ತು ವೃತ್ತಿ ತೆರಿಗೆ ದೃಢೀಕರಣ 
ಪತ್ರಗಳನ್ನು 36 ರೂ.ಗಳ ಡಿ.ಡಿ. ಯೊಂದಿಗೆ ಕಛೇರಿಗೆ ಸಲ್ಲಿಸಿ ನೋಂದಣಿ ಮಾಡಬಹುದಾಗಿದೆ. 

.. ಹರಾಜಿನಲ್ಲಿ ಭಾಗವಹಿಸಲು ಇಚ್ಛಿಸುವವರು 5,000.00 ರೂ.ಗಳ ಇ.ಎಂ.ಡಿ. ಠೇವಣಿ ಇಡಬೇಕಾಗುತ್ತದೆ. 

3. ಷೆಡ್ಕೂಲ್‌ನಲ್ಲಿ ಸೂಚಿಸಿರುವ ನಿಗದಿತ ಸಮಯ ಮತ್ತು ದಿನಾಂಕದಂದು ಟೆಂಡರ್‌ ಕಂ ಬಹಿರಂಗ ಹರಾಜನ್ನು ನಡೆಸಲಾಗುವುದು. 
ಹರಾಜಿನಲ್ಲಿ ಭಾಗವಹಿಸುವ ಮೊದಲು ಷೆಡ್ಕೂಲಿನಲ್ಲಿ ನಮೂದಿಸಿರುವ ಇಡುಗಂಟನ್ನು (ಇ.ಎಂ.ಡಿ) ನಗದು ರೂಪದಲ್ಲಿ 
ಪಾವತಿಸತಕ್ಕದ್ದು. 


೨೪೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೨೬, ೨೦೦೪ ಭಾಗ - ೫ 





10. 


11. 


12. 
13. 


14. 


15. 


16. 


17. 


ಇಡುಗಂಟನ್ನು ಜಮಾ ಮಾಡದೇ ಬಿಡ್‌ದಾರರು ಹರಾಜಿನಲ್ಲಿ ಭಾಗವಹಿಸುವ ಹಕ್ಕು ಇರುವುದಿಲ್ಲ. 
ಷೆಡ್ಕೂಲ್‌ನಲ್ಲಿ ಸೂಚಿಸಿರುವ ಮತ್ತು ಕತ್ರಾವಣೆ ಮಾಡಿ ಲಾಟ್‌ದಲ್ಲಿರುವ ನೀಲಗಿರಿ ಟಿಂಬರ್‌ ಲಾಗ್‌ಗಳನ್ನು ಪರಿಶೀಲಿಸಿ 
ಖಚಿತಪಡಿಸಿಕೊಂಡ ನಂತರ ಹರಾಜಿನಲ್ಲಿ ಭಾಗವಹಿಸಬೇಕು. 
ಷೆಡ್ಕೂಲ್‌ನಲ್ಲಿ ತೋರಿಸಿರುವ ಪ್ರತಿ ಲಾಟ್‌ಗೆ ಪ್ರತ್ಯೇಕ ಹರಾಜು ಮಾಡಲಾಗುವುದು. 
ಯಶಸ್ವಿ ಬಿಡ್‌ದಾರರು ತಮ್ಮ ಸ್ವಂತ ಖರ್ಚಿನಲ್ಲಿ ವಿಲೇವಾರಿ ಮಾಡಿಕೊಳ್ಳತಕ್ಕದ್ದು. 
ಟಿಂಬರ್‌ ಲಾಗ್‌ಗಳನ್ನು ಸಾಗಿಸಲು ಪರವಾನಗಿಯನ್ನು ನೀಡಲಾಗುವುದು. ಪರವಾನಗಿ ಶುಲ್ಕವನ್ನು ಯಶಸ್ವಿ ಬಿಡ್‌ದಾರರು 
ವಲಯ ಅರಣ್ಯಾಧಿಕಾರಿ, ದೇವನಹಳ್ಳಿ ರವರಲ್ಲಿ ಜಮಾ ಮಾಡತಕ್ಕದ್ದು. 
ಅತಿ ಹೆಚ್ಚು ಬಿಡ್‌ದಾರರು ಹರಾಜಿನ ದಿನದಂದೇ ತಾವು ಸೂಚಿಸಿದ ಮೊತ್ತದ ಶೇಕಡ 50 ರಷ್ಟು ಹಣವನ್ನು ಹಾಗೂ ಸೂಚಿಸಿದ 
ಮೊತ್ತಕ್ಕೆ ಅನ್ವಯಿಸುವ ಪೂರ್ತಿ ತೆರಿಗೆಯನ್ನು ಜಮಾ ಮಾಡತಕ್ಕದ್ದು. ತಪ್ಪಿದಲ್ಲಿ ಇ.ಎಂ.ಡಿ. ಮೊತ್ತವನ್ನು ಮುಟ್ಟುಗೋಲು 
ಹಾಕಿಕೊಂಡು 2ನೇ ಬಿಡ್‌ದಾರರು ಯಶಸ್ವಿ ಬಿಡ್ಡುದಾರರೆಂದು ಪರಿಗಣಿಸಲಾಗುವುದು. 
ಗುತ್ತಿಗೆದಾರರು ಈ ಕಛೇರಿಯಿಂದ ಕಾರ್ಯಾದೇಶ ಪಡೆದ 3 ದಿನಗಳೊಳಗಾಗಿ ಟಿಂಬರ್‌ ಲಾಗ್‌ಗಳನ್ನು ತೆಗೆದುಕೊಂಡು 
ಹೋಗತಕ್ಕದ್ದು. 
ಯಶಸ್ವಿ ಗುತ್ತಿಗೆದಾರರಿಗೆ ಆಗುವ ಲಾಭ ಯಾ ನಷ್ಟಗಳಿಗೆ ಇಲಾಖೆ ಜವಾಬ್ದಾರಿಯಲ್ಲ. 
ಬಹಿರಂಗ ಹರಾಜಿನಲ್ಲಿ ಉದ್ಭವಿಸಬಹುದಾದ ತಂಟೆತಕರಾರುಗಳಿಗೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಬೆಂಗಳೂರು ಗ್ರಾಮಾಂತರ 
ವಿಭಾಗ, ಬೆಂಗಳೂರು ರವರು ನೀಡುವ ತೀರ್ಮಾನವೇ ಅಂತಿಮವಾಗಿರುತ್ತದೆ. 
ಕಪ್ಪು ಪಟ್ಟಿಯಲ್ಲಿರುವ ಅರಣ್ಯ ಗುತ್ತಿಗೆದಾರರು ಅಥವಾ ದಿವಾಳಿಯಾಗಿರುವವರು ಈ ಹರಾಜಿನಲ್ಲಿ ಭಾಗವಹಿಸಲು 
ಅರ್ಹರಿರುವುದಿಲ್ಲ. 
ಹರಾಜಿನ ನಂತರ ಬರುವ ಬೆಲೆಗಳನ್ನು ಯಾವುದೇ ಕಾರಣಕ್ಕೂ ಪರಿಗಣಿಸಲಾಗುವುದಿಲ್ಲ. 
ಯಾವುದೇ ತಂಟೆ ತಕರಾರುಗಳಿದ್ದಲ್ಲಿ ಹರಾಜು ಪ್ರಾರಂಭಿಸುವ ಮುಂಚಿತವಾಗಿ ಸಂಬಂಧಿಸಿದ ಅಧಿಕಾರಿಗಳ ಗಮನಕ್ಕೆ ಲಿಖಿತ 
ಮೂಲಕ ತರತಕ್ಕದ್ದು ಹಾಗೂ ಹರಾಜಿನ ನಂತರ ತಡವಾಗಿ ಬರುವ ಯಾವುದೇ ತರಹದ ದೂರುಗಳನ್ನು ಗಣನೆಗೆ 
ತೆಗೆದುಕೊಳ್ಳುವುದಿಲ್ಲ. 
ಯಶಸ್ವಿ ಬಿಡ್‌ದಾರರು ತಮ್ಮ ಬಿಡ್ಡಿನ ಬೆಲೆಯ ಮೇಲೆ ಮಾರಾಟ ತೆರಿಗೆ ಶೇಕಡಾ 12, ಮಾರಾಟ ತೆರಿಗೆಯ ಮೇಲೆ 
ಸರ್‌ಚಾರ್ಜ್‌ ಶೇಕಡಾ 15, ಅರಣ್ಯ ಅಭಿವೃದ್ಧಿ ತೆರಿಗೆ ಶೇಕಡಾ 8, ಆದಾಯ ತೆರಿಗೆ ಶೇಕಡಾ 15 ಮತ್ತು ಆದಾಯ ತೆರಿಗೆ ಮೇಲೆ 
ಸೆಸ್‌ ಶೇಕಡಾ 5 ರಷ್ಟು ಪಾವತಿಸಬೇಕು. 
ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಬೆಂಗಳೂರು ಗ್ರಾಮಾಂತರ ವಿಭಾಗ, ಬೆಂಗಳೂರು. 
ಬೆಂಗಳೂರು ಗ್ರಾಮಾಂತರ ವಿಭಾಗ, ಬೆಂಗಳೂರು 
ಷೆಡ್ಯೂಲ್‌ 





(೧೬ 


೦ 


ವಿವರಗಳು (ನೀಲಗಿರಿ ಟಿಂಬರ್‌ ಲಾಗ್‌ಗಳು) ಅಂದಾಜು ಪ್ರಮಾಣ ಮಾರಾಟದ ದಿನಾಂಕ ಇಎಂಡಿ 





6 ತುಂಡುಗಳು 1.447 Cmtr. 20.3.2004 5,000.00 





1 ತುಂಡು 0.683 Cmtr. 





11 ತುಂಡುಗಳು 2.136 ೦೧. 





3 ತುಂಡುಗಳು 1.296 ೦/78. 





13 ತುಂಡುಗಳು 2.208 ೦೧೪. 





11 ತುಂಡುಗಳು 1.738 ೦/7. 





11 ತುಂಡುಗಳು 1.841 Cmtr. 





10 ತುಂಡುಗಳು 2.973 ೦೧. 





0] 0| ಇಲ uj] ೩ | ಲ| ಬ | =| 


4 ತುಂಡುಗಳು 0.93 ೦/7. 





ಬ 
೦ 





3 ತುಂಡುಗಳು 0.335 ೦7. 

















ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 


ಪಿ.ಆರ್‌. 103 ಬೆಂಗಳೂರು ಗ್ರಾಮಾಂತರ ವಿಭಾಗ, ಬೆಂಗಳೂರು. 


ಕೆಳಕಂಡ 


ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಛೇರಿ, ಕಾವೇರಿ ವನ್ಯಜೀವಿ ವಿಭಾಗ, ಕನಕಪುರ 
ಅಲ್ಪಾವಧಿ ಸಂಕ್ಷಿಪ್ತ ಟೆಂಡರ್‌ ಅಧಿಸೂಚನೆ 2ನೇ ಬಾರಿಗೆ 
ಸಂ: ಎ2 ಕಾವಜಿ ಬಿಯುಡಿ ಸಿಆರ್‌ 116/2003-04, ದಿನಾಂಕ: 13ನೇ ಫೆಬ್ರವರಿ 2004 
ಈ ಮೂಲಕ ಸಾರ್ವಜನಿಕರಿಗೆ ತಿಳಿಯಪಡಿಸುವುದೇನೆಂದರೆ ಕಾವೇರಿ ವನ್ಯಜೀವಿ ವಿಭಾಗದಲ್ಲಿ 2003-2004ನೇ ಸಾಲಿನಲ್ಲಿ 
ಅನುಸೂಚಿಯಲ್ಲಿ ನಮೂದಿಸಿರುವ ಅರಣ್ಯ ಕಾಮಗಾರಿಗಳನ್ನು ನಿರ್ವಹಿಸಲು ಈಗಾಗಲೇ ದಿನಾಂಕ: 24.11.2003 ರಂದು 





ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೨೬, ೨೦೦೪ ೨೪೩ 





ಟೆಂಡರ್‌ ಕರೆಯಲಾಗಿತ್ತು. ಆದರೆ ಕಾರಣಾಂತರದಿಂದ ಸದರಿ ಟೆಂಡರ್‌ ಯಶಸ್ವಿಯಾಗದ ಕಾರಣ ಎರಡನೇ ಬಾರಿಗೆ ಈ ವಿಭಾಗದಲ್ಲಿ 
ನೋಂದಾಯಿತ ಅರಣ್ಯ ಗುತ್ತಿಗೆದಾರರಿಂದ ಮೊಹರಾದ ಟೆಂಡರ್‌ಗಳನ್ನು ದಿನಾಂಕ: 4.3.2004ರ ಮಧ್ಯಾಹ್ನ 3.00 ಗಂಟೆಯವರೆಗೆ 
ಸ್ವೀಕರಿಸಲಾಗುವುದು, ಹೀಗೆ ಸ್ವೀಕರಿಸಿದ ಟೆಂಡರ್‌ಗಳನ್ನು ಅದೇ ದಿನ 3.30 ಗಂಟೆಗೆ ಹಾಜರಿರುವ ಗುತ್ತಿಗೆದಾರರ ಸಮಕ್ಷಮದಲ್ಲಿ ಈ ಕೆಳಗೆ 
ಸಹಿ ಮಾಡಿರುವ ಅಧಿಕಾರಿಗಳು ಅಥವಾ ಅವರಿಂದ ಅಧಿಕಾರ ಪಡೆದ ಅಧಿಕಾರಿಗಳಿಂದ ತೆಗೆದು ಓದಲಾಗುವುದು. ಒಂದು ವೇಳೆ 
ಮೇಲ್ಕಂಡ ದಿನಾಂಕವು ಸಾರ್ವಜನಿಕ ರಜೆಯೆಂದು ಘೋಷಿಸಿದ್ದಲ್ಲಿ ಮುಂದಿನ ಕೆಲಸದ ದಿನ ಟೆಂಡರನ್ನು ಸ್ವೀಕರಿಸಿ ಅದೇ ಸಮಯಕ್ಕೆ 
ತೆಗೆಯಲಾಗುವುದು. 

ಟೆಂಡರ್‌ ಫಾರಂಗಳನ್ನು ರೂ. 200.00 ಮತ್ತು ಚಾಲ್ತಿಯಲ್ಲಿರುವ ತೆರಿಗೆಗಳನ್ನು ಪಾವತಿ ಮಾಡಿ ಈ ಕಛೇರಿಯಲ್ಲಿ ದಿನಾಂಕ: 






































3.3.2004ರ ಸಂಜೆ 4.30 ಘಂಟೆಯವರೆಗೆ ಪಡೆಯಬಹುದಾಗಿದೆ. ಇಚ್ಛೆಯುಳ್ಳ ಅರಣ್ಯ ಗುತ್ತಿಗೆದಾರರು ಟೆಂಡರಿನಲ್ಲಿ 
ಭಾಗವಹಿಸಬಹುದಾಗಿದೆ. 
ಅನುಸೂಚಿ 
ಕ್ರ.ಸಂ. | ಕಾಮಗಾರಿಯ ಸಂಖ್ಯೆ ಕೆಲಸದ ಸ್ಥಳ ಅಂದಾಜು ಇ.ಎಂ.ಡಿ. ಕೆಲಸ ಪೂರ್ಣ 
ವಿವರ ಮೊತ್ತ ಮೊಬಲಗು ಗೊಳಿಸಬೇಕಾದ 
2.50% ದಿನಾಂಕ 
1 2 3 4 5 6 7 
1 ಆನೆ ಕಂದಕ 3 ಕಿ.ಮೀ. ಕನಕಪುರ (ವಜಿ) ವಲಯದ 5.00 ಲಕ್ಷ 12,500.00 ಮಾರ್ಚಿ-2004 
ನಿರ್ಮಾಣ ಮಡಿವಾಳ ಮತ್ತು ಕೊಕ್ಕೆದೊಡ್ಡಿ ರ ಅಂತ್ಯದೊಳಗೆ 
ಗ್ರಾಮಗಳ ಸರಹದ್ದಿನಲ್ಲಿ 
ಷರತ್ತುಗಳು 


1. ಇಚ್ಛೆಯುಳ್ಳ ಗುತ್ತಿಗೆದಾರರು ನಮೂದಿಸಿರುವ ಭದ್ರತಾ ಠೇವಣಿಯ ಮೊಬಲಗನ್ನು ಡಿ.ಡಿ. ಮೂಲಕ ಅನುಸೂಚಿಯಲ್ಲಿರುವ 
ಕಾಮಗಾರಿಗೆ ಠೇವಣಿ ಇಡಬೇಕು. ಹಾಗೂ ಅದನ್ನು ಆಯಾ ಟೆಂಡರ್‌ ಫಾರಂ ಜೊತೆ ಲಗತ್ತಿಸಬೇಕು. 

2. ಕಾಮಗಾರಿಯ ಹಣ ಪಾವತಿಯು ಸರ್ಕಾರದಿಂದ ಹಣ ಬಿಡುಗಡೆಯಾಗುವುದರಲ್ಲಿ ಅವಲಂಬಿತವಾಗಿರುತ್ತದೆ. 

3. ಅನುಸೂಚಿಯಲ್ಲಿ ತಿಳಿಸಿರುವ ಕೆಲಸವು ಅಂದಾಜಿನದಾಗಿದ್ದು, ಪ್ರದೇಶದ ಆಧಾರದ ಮೇಲೆ ಬದಲಾವಣೆಗೆ ಒಳಪಟ್ಟಿರುತ್ತದೆ. ಈ 
ಬಗ್ಗೆ ಅಂತಿಮ ತೀರ್ಮಾನ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳದೇ ಆಗಿರುತ್ತದೆ. 

4, ಟೆಂಡರುಗಳನ್ನು ಅಂಗೀಕರಿಸುವ ಹಾಗೂ ತಿರಸ್ಕರಿಸುವ ಅಧಿಕಾರ ಕೆಳಸಹಿದಾರರದಾಗಿದ್ದು ಯಾವುದೇ ತಕರಾರು ಬಂದಲ್ಲಿ ಅರಣ್ಯ 
ಸಂರಕ್ಷಣಾಧಿಕಾರಿಗಳು, ಚಾಮರಾಜನಗರ ವೃತ್ತ, ಚಾಮರಾಜನಗರರವರ ತೀರ್ಮಾನವೇ ಅಂತಿಮವಾಗಿರುತ್ತದೆ. 

5. ಈ ಕಾಮಗಾರಿಗೆ ಅಗತ್ಯಕ್ಕೆ ತಕ್ಕಂತೆ ಸ್ಥಳ ಬದಲಾವಣೆ ಮಾಡುವ ಅಧಿಕಾರ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳದೇ ಆಗಿರುತ್ತದೆ. 
ಸದರಿ ಕಾಮಗಾರಿಯ ಬಗ್ಗೆ ನಕ್ಷೆ ಮತ್ತು ವಿವರವಾದ ಮಾಹಿತಿಯನ್ನು ಟೆಂಡರ್‌ ಫಾರಂ ಜೊತೆ ಒದಗಿಸಲಾಗುವುದು. 

7. ಗುತ್ತಿಗೆದಾರರು ಬೆಂಗಳೂರು ವೃತ್ತದ 2003-04ನೇ ಸಾಲಿನ ಎಸ್‌.ಎಸ್‌.ಆರ್‌. ಐಟಂ ಸಂಖ್ಯೆ: 264 ರಲ್ಲಿ ನಮೂದಿಸಿರುವ 
ದರವನ್ನು ಆಧರಿಸಿ ಶೇಕಡವಾರು ದರವನ್ನು ಸ್ಪಷ್ಟವಾಗಿ ನಮೂದಿಸಬೇಕು ನಮೂದಿಸಿರುವ ದರವು ಸ್ಪಷ್ಟವಾಗಿ ಇಲ್ಲದಿದ್ದಲ್ಲಿ 
ಅಂತಹ ಟೆಂಡರ್‌ಗಳನ್ನು ತಿರಸ್ಕರಿಸಲಾಗುವುದು. 

.. ಟೆಂಡರ್‌ ದಿನಾಂಕದಂದು ಯಾವುದೇ ನೋಂದಣಿ ಮಾಡಲಾಗುವುದಿಲ್ಲ. 
9. ಯಶಸ್ವಿಯಾಗದ ಟೆಂಡರುದಾರರು ನೀಡಿರುವ ಇ.ಎಂ.ಡಿ. ಹಣವನ್ನು ಟೆಂಡರ್‌ ಆದ 2 ದಿನದ ನಂತರ ಪಡೆಯಬಹುದು. 
ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, 
ಪಿ.ಆರ್‌. 107 ಕಾವೇರಿ ವನ್ಯ ಜೀವಿ ವಿಭಾಗ, ಕನಕಪುರ. 
PUBLIC WORKS DEPARTMENT 
OFFICE OF THE EXECUTIVE ENGINEER, 
PORTS & FISHERIES DIVISION, UDUPI-576101, 
TENDER NOTIFICATION 
No. FE/P&F/AE/INABARD R.I.D.F. - VIll/1366/2003-04, Dated: 9th February 2004 
NAME OF WORK: Construction of bridge on Navunda - Badakere - Bhavutakallu road in 
Kundapur Taluk (Well sinking) NABARD R.l.D.F.-VIll. 
(TWO COVER BID SYSTEM) 
Sealed Tenders IN TWO SEPARATE COVERS in prescribed forms in duplicate for “ITEM RATE 


TENDER" is invited by the registered Class - | contractors of Karnataka Public Works Department and 
C.P.W.D. for the work mentioned below. 

Sealed Tenders will be received by The Executive Engineer, Ports & Fisheries Division, Udupi at 
their office upto 4.00 P.M. on 8.4.2004. If possible tenders will be opened on same day. 

Conditional Tenders will be rejected without giving any reason. 

















೨೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೨೬, ೨೦೦೪ ಭಾಗ - ೫ 
Sl. Name of work Amount E.M.D. Time allowed Cost of Last date Date of Date for 
No. put to Amount for complet blank for receipt issue of receipt 

tender Rs. in ion of work tender of blank sealed 
(Rs. in lakhs (Excluding documents | application tender tender 
Lakhs) rainy season) in Rs. for blank | documents 
tender 
documents 
1 2 3 4 5 6 7 8 9 
NABARD ೧.1.೧.೧- VIll 
1) Construction of 140.00 1.40 16 Months Rs. 26.3.2004 | 30.3.2004 | 8.4.2004 
bridge on 12,000/- 4.00 PM 
Navunda- 
Badakere- 
Bhavutakallu 
road in 
Kundapur Taluk 








(well sinking) 


























Cover-l 
(1) 
(ii) 


(vii) 


Tenders should be submitted IN TWO SEPARATE COVERS as follows:- 


: (TECHNICAL BID) 


Certified copy Class - | Contractor Registration certificate from K.P.W.D./ C.P.W.D. 

Along with application submit the certificate of successful completion of same nature of Single 
work amounting not less than 30% value of tender amount is one financial year from the last 5 
years by the concerned Executive Engineer. Other wise application will not be considered. 
Details of works completed during the last 5 years and current contract commitments. 

Details of machinery and equipments. 

Solvency certificate of Rs. 70.00 Lakhs for the work regarding financial capacity from any 
Nationalised Banks. 

Details of structure and organisation and details of technical staff and their qualifications. 

E.M.D. in the form of D.D., Bankers Cheque, Bank Guarantee or National Savings Certificates 
pledged to the Executive Engineer, Ports & Fisheries Division, Udupi. 


COVER 2:- (FINANCIAL BID) 


In this cover the contractor should submit the Tender Schedule as issued by this office with their 
quoted rates, without changing any forms and without any conditions added in the schedule in a 
sealed cover. 

Name of work should be clearly mentioned on both covers (1) and (2). 

The cover (1) (Technical Bid) will be opened first. Financial Bids of the technically qualified 
tenders will be opened on the date to be notified later. 


Note:- 1) If the above mentioned dates fall on General Holidays, the next working days of the 
respective dates will be taken into consideration. 

2) Allthe rights are reserved to accept or reject the tenders without giving any reasons. 

3) All the materials including cement and steel etc., required for the successful completion of 
work to be procured by the contractor himself at his own cost and Necessary Test certificate 
should be submitted to the DEPARTMENT regularly. 

4) Any further details required in this matter, may be obtained from the office of the undersigned 
during the office hours. 

Shankare Gowda 
Executive Engineer 
PD-108 Ports & Fisheries Division, Udupi. 


ಕರ್ನಾಟಕ ಸರ್ಕಾರದ ಸಚಿವಾಲಯ, ವಿಧಾನಸೌಧ ಬೆಂಗಳೂರು 
ಟೆಂಡರ್‌ ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 47 ಡಿಇವಿ 2004, ದಿನಾಂಕ: 19ನೇ ಫೆಬ್ರವರಿ 2004 
ವಿಧಾನಸೌಧ, ಬಹುಮಹಡಿ ಕಟ್ಟಡದ ವಿವಿಧ ಹಂತಗಳು ಹಾಗೂ ವಿಶ್ವೇಶ್ವರಯ್ಯ ಕೇಂದ್ರ ಕಟ್ಟಡಗಳಲ್ಲಿ ಇಲಿ ಮತ್ತು ಕ್ರಿಮಿಕೀಟ 


ಖು 
ನಾಶಕ ವ್ಯವಸ್ಥೆಯ ಗುತ್ತಿಗೆಯನ್ನು ದಿನಾಂಕ: 1.4.2004 ರಿಂದ 31.3.2005ರ ಒಂದು ವರ್ಷದ ಅವದಿಗೆ ವಹಿಸುವ ಬಗ್ಗೆ ಪ್ರಸಿದ್ಧ 
ಸಂಸ್ಥೆಗಳಿಂದ ಟೆಂಡರನ್ನು ಕರೆಯಲಾಗಿದೆ. 


2. 


ಗುತ್ತಿಗೆ ನಿರ್ವಹಿಸಬೇಕಾದ ಪ್ರದೇಶಗಳ ವಿವರಗಳು ಈ ಕೆಳಗಿನಂತೆ ಇದೆ: 

1) ಸಂಪೂರ್ಣ ವಿಧಾನಸೌಧದ ಕಟ್ಟಡ ಹಾಗೂ ಅದರ ಸುತ್ತಮುತ್ತಲಿರುವ ಉದ್ಯಾನವನ 
2 ಬಹುಮಹಡಿ ಕಟ್ಟಡದ ಎಲ್ಲಾ ಹಂತದ ಸಂಪೂರ್ಣ ಕಟ್ಟಡಗಳು ಮತ್ತು ಆವರಣ 

3) ವಿಶ್ವೇಶ್ವರಯ್ಯ ಕೇಂದ್ರ ಕಟ್ಟಡದ ಸಂಪೂರ್ಣ ಕಟ್ಟಡ ಮತ್ತು ಅದರ ಆವರಣ 





ಭಾಗ - 


೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೨೬, ೨೦೦೪ ೨೪೫ 





3. 


10. 


11. 


12. 


13. 


14. 


(1) ಈ ಗುತ್ತಿಗೆಯನ್ನು ವಹಿಸುವ ಸಂಸ್ಥೆಯು ಎಲ್ಲಾ 3 ಕಟ್ಟಡಗಳಲ್ಲಿ, ಕಟ್ಟಡ ಒಂದಕ್ಕೆ ಒಬ್ಬರಂತೆ ಪ್ರತಿದಿನ ಒಬ್ಬರನ್ನು ಈ 
ಕೆಲಸಗಳಿಗಾಗಿ ನೇಮಿಸತಕ್ಕದ್ದು. 
(2) ಈ ರೀತಿ 3 ಕಟ್ಟಡಗಳಲ್ಲಿ ಈ ಕೆಲಸಗಳಿಗೆ ಹಾಜರಾಗುವ ಸಿಬ್ಬಂದಿಯು ಪ್ರತಿ ದಿನ ಬಂದಿರುವ ದೂರುಗಳನ್ನು ಹಿರಿಯ 
ಮೇಲ್ವಿಚಾರಕರು, ಸಿಆಸುಇ (ಕಾರ್ಯಕಾರಿ) ವಿಧಾನಸೌಧ ಇವರಿಂದ ಪಡೆದುಕೊಂಡು ಸೂಕ್ತ ಕ್ರಮ ಜರುಗಿಸತಕ್ಕದ್ದು. 
ಟೆಂಡರ್‌ ಕವರಿನ ಮೇಲೆ “ವಿಧಾನಸೌಧ, ಬಹುಮಹಡಿ ಕಟ್ಟಡ ಹಾಗೂ ವಿಶ್ವೇಶ್ವರಯ್ಯ ಕೇಂದ್ರ ಕಟ್ಟಡಗಳಲ್ಲಿ, ಇಲಿ ಮತ್ತು 
ಕ್ರೀಮಿಕೀಟ ನಾಶಕ ವ್ಯವಸ್ಥೆ ಗುತ್ತಿಗೆ ಬಗ್ಗೆ” ಎಂದು ಬರೆದಿರತಕ್ಕದ್ದು. 
ಟೆಂಡರ್‌ನೊಂದಿಗೆ ಇ.ಎಂ.ಡಿ. (ಠೇವಣಿ) ಮೊತ್ತ ರೂ. 30,000- ಕ್ಕೆ ಬ್ಯಾಂಕ್‌ ಡಿಮ್ಯಾಂಡ್‌ ಡ್ರಾಫ್ಟ್‌ನ್ನು “ಅಧೀನ 
ಕಾರ್ಯದರ್ಶಿ, ಸಿಆಸುಇ (ಲೆಕ್ಕಪತ್ರ), ಇವರ ಹೆಸರಿಗೆ ಸಲ್ಲಿಸತಕ್ಕದ್ದು. ಇ.ಎಂ.ಡಿ. ಸಂಬಂಧ ಬ್ಯಾಂಕ್‌ ಡ್ರಾಫ್ಟ್‌ನ್ನು ಲಗತ್ತಿಸಿರದ 
ಟೆಂಡರ್‌ನ್ನು ತಿರಸ್ಕರಿಸಲಾಗುವುದು. 
ಟೆಂಡರನ್ನು “ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಕಾರ್ಯಕಾರಿ-1), ಕೊಠಡಿ ಸಂಖ್ಯೆ: 23, ವಿಧಾನಸೌಧ” ಇಲ್ಲಿಗೆ 
ಸಲ್ಲಿಸತಕ್ಕದ್ದು. 
ತಿರಸ್ಕೃತಗೊಂಡ ಟೆಂಡರ್‌ದಾರರ “ಇ.ಎಂ.ಡಿ.” ಮೊತ್ತವನ್ನು ಕೋರಿಕೆ ಸಲ್ಲಿಸಿದ ದಿನಾಂಕದಿಂದ ಒಂದು ತಿಂಗಳೊಳಗೆ 
ಮರುಪಾವತಿ ಮಾಡಲಾಗುವುದು. 
ಯಶಸ್ವಿ ಟೆಂಡರುದಾರರ “ಇ.ಎಂ.ಡಿ” ಹಣವನ್ನು ಸೆಕ್ಕೂರಿಟಿ ಡಿಪಾಸಿಟ್‌ ಆಗಿ ಉಳಿಸಿಕೊಳ್ಳಲಾಗುವುದು. ಗುತ್ತಿಗೆ ಅವಧಿ 
ಮುಗಿದ ನಂತರ ಗುತ್ತಿಗೆದಾರರ ಮೇಲೆ ಯಾವುದೇ ಕ್ಷೇಮು ಬಾಕಿ ಇಲ್ಲದಿದ್ದಲ್ಲಿ ಈ ಹಣವನ್ನು ಮರುಪಾವತಿ 
ಮಾಡಲಾಗುವುದು. 
ಟೆಂಡರ್‌ ಸಲ್ಲಿಸಲು ಕೊನೆಯ ದಿನಾಂಕ: 24.3.2004 ರ ಮಧ್ಯಾಹ್ನ 3.30 ಗಂಟೆಯೊಳಗೆ, ಟೆಂಡರ್‌ ಸಲ್ಲಿಸುವವರು ಒಂದು 
ವರ್ಷದ ಹಣವನ್ನು ನಮೂದಿಸತಕ್ಕದ್ದು. 
ಟೆಂಡರನ್ನು ದಿನಾಂಕ: 24.3.2004 ರ ಮಧ್ಯಾಹ್ನ 4.15 ಕ್ಕೆ ಉಪ ಕಾರ್ಯದರ್ಶಿ, ಸಿಆಸುಇ (ಕಾರ್ಯಕಾರಿ), ಕೊಠಡಿ ಸಂಖ್ಯೆ: 
23, ಇವರ ಕೊಠಡಿಯಲ್ಲಿ ತೆರೆಯಲಾಗುವುದು. 
ಯಾವುದಾದರೂ ಒಂದು ಅಥವಾ ಎಲ್ಲಾ ಟೆಂಡರ್‌ಗಳನ್ನು ತಿರಸ್ಕರಿಸುವ ಅಥವಾ ಯಾವುದಾದರೊಂದನ್ನು ಒಪ್ಪಿಕೊಳ್ಳಲು 
ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಪೂರ್ಣ ಹಕ್ಕಿದೆ. ಇದಕ್ಕಾಗಿ ಅವರು ಯಾವುದೇ ಕಾರಣಗಳನ್ನು 
ನೀಡಬೇಕಾಗಿಲ್ಲ. 
ಗುತ್ತಿಗೆಯ ಷರತ್ತು ಮತ್ತು ನಿಬಂಧನೆಗಳನ್ನು ಉಲ್ಲಂಘಿಸಿದಲ್ಲಿ ಇ.ಎಂ.ಡಿ. ಮೊತ್ತವನ್ನು ಮುಟ್ಟುಗೋಲು ಹಾಕುವ ಹಕ್ಕು 
ಸರ್ಕಾರಕ್ಕೆ ಇರುತ್ತದೆ. 
ಯಶಸ್ವಿ ಟೆಂಡರ್‌ದಾರರಿಗೆ ಗುತ್ತಿಗೆ ಹಣವನ್ನು 4 ಕಂತುಗಳಲ್ಲಿ ಬಿಡುಗಡೆ ಮಾಡಲಾಗುವುದು. ಮೊದಲನೇ ಕಂತನ್ನು ದಿನಾಂಕ: 
1.7.2004 ರ ನಂತರ ಪಾವತಿ ಮಾಡಲಾಗುವುದು. 2ನೇ ಕಂತನ್ನು ದಿನಾಂಕ: 1.10.2004ರ ನಂತರ ಪಾವತಿ 
ಮಾಡಲಾಗುವುದು. 3ನೇ ಕಂತನ್ನು ದಿನಾಂಕ: 1.1.2005ರ ನಂತರ ಪಾವತಿ ಮಾಡಲಾಗುವುದು. ಅದೇ ರೀತಿ ಕೊನೆಯ 
ಕಂತನ್ನು ದಿನಾಂಕ: 1.4.2005ರ ನಂತರ ಪಾವತಿ ಮಾಡಲಾಗುವುದು. 
ಈ ಸಂಬಂಧ ಒಂದು ಕರಾರು ಪತ್ರವನ್ನು ನಿಗದಿತ ಮೊತ್ತದ ಛಾಪಾ ಕಾಗದದಲ್ಲಿ ಆ ಸಂಸ್ಥೆಯು ಜಾರಿ ಮಾಡತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪಿ.ಆರ್‌. 105 ಹೆಚ್‌.ಕೆ. ರವಿಮೂರ್ತಿ 


ಹರಾಜು 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಕಾರ್ಯಕಾರಿ-1). 
ಕರ್ನಾಟಕ ವಿಧಾನ ಪರಿಷತ್ತಿನ ಸಚಿವಾಲಯ 
ಟೆಂಡರು ಮತ್ತು ಮಾರಾಟ ಅದಿಸೂಚನೆ 
ವಿಷಯ:- ವಿಧಾನ ಪರಿಷತ್ತಿನ ಸಚಿವಾಲಯಕ್ಕೆ ಸಂಬಂದಿಸಿದ ಶಾಸಕರ ಭವನದ ಹಳೆಯ ಕಾಂಟೆಸಾ 
ಪೆಟ್ರೋಲ್‌ ಕಾರುಗಳ ವಿಲೇವಾರಿ ಕುರಿತು. 
ಸಂಖ್ಯೆ: ಶಾಭ:ವಿಪ:380:ನೂಅ03-04, ಬೆಂಗಳೂರು ದಿನಾಂಕ: 13ನೇ ಫೆಬ್ರವರಿ 2004 
ಈ ಸಚಿವಾಲಯಕ್ಕೆ ಸಂಬಂದಿಸಿದ ಈ ಮುಂದಿನ ಹಳೆಯ ಕಾಂಟೆಸಾ ಕಾರುಗಳನ್ನು ಟೆಂಡರು ಹಾಗೂ 
ಮಾರಾಟದ ಮೂಲಕ ವಿಲೇ ಮಾಡಲಾಗುವುದೆಂದು ಈ ಮೂಲಕ ಸೂಚನೆ 


ನೀಡಲಾಗಿದೆ. 





ಕ್ರಮ ಸಂಖ್ಯೆ ಕಾರು ಸಂಖ್ಯೆ ಮಾದರಿ ತಯಾರಿಕೆಯ ವರ್ಷ 
01 ಕೆಎ-01-ಜಿ-2877 ಕಾಂಟೆಸಾ ಪೆಟ್ರೋಲ್‌ 1997 


02 ಕೆಎ-01-ಜಿ-2878 ಕಾಂಟೆಸಾ ಪೆಟ್ರೋಲ್‌ 1997 


























೨೪೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೨೬, ೨೦೦೪ ಭಾಗ - ೫ 





ಈ 
ಷರತ್ತುಗಳಿಗೆ 
i 


10. 


11. 


12. 


ಟೆಂಡರ್‌ ಹಾಗೂ ಹರಾಜು ಮಾರಾಟವು ಈ ಮುಂದಿನ ಸಾಮಾನ್ಯ ನಿಬಂಧನೆಗಳು ಮತ್ತು 
ಒಳಪಟ್ಟಿರತಕ್ಕದ್ದು:- 

ಆಸಕ್ತಿಯುಳ್ಳ ವ್ಯಕ್ತಿಗಳು ಈ ಕಾರುಗಳ ಸಂಬಂಧವಾಗಿ ಮೊಹರಾದ ಲಕೋಟೆಗಳಲ್ಲಿ ತಮ್ಮ 
ಟೆಂಡರುಗಳನ್ನು ಕಾರ್ಯದರ್ಶಿ(ಪ್ರಭಾರ), ಕರ್ನಾಟಿಕ ವಿಧಾನ ಪರಿಷತ್ತಿನ ಸಚಿವಾಲಯ, ಕೊಠಡಿ 
ಸಂಖ್ಯೆ: 108, ಮೊದಲನೆ ಮಹಡಿ, ವಿಧಾನ ಸೌಧ, ಬೆಂಗಳೂರು-560 001, ಇವರಿಗೆ ದಿನಾಂಕ: 
01.03.2004 ರಂದು ಸಾಯಂಕಾಲ 5.00 ಗಂಟೆಯೊಳಗಾಗಿ. ಅಥವಾ ಅದಕ್ಕೂ ಮುಂಚೆ 
ತಲುಪುವಂತೆ ಸಲ್ಲಿಸಬೇಕು. 

ಟೆಂಡರನ್ನು ಮೊಹರಾದ ಲಕೋಟೆಯಲ್ಲಿಟ್ಟು ಮೇಲೆ : ಕೆಎ-01-ಜಿ-2877 ಮತ್ತು ಕೆಎ-01-ಜಿ- 
2878 ಸಂಖ್ಯೆಯ ಹಳೆಯ ಕಾಂಟೆಸಾ ಪೆಟ್ರೋಲ್‌ ಕಾರುಗಳ ವಿಲೇವಾರಿಗಾಗಿ ಟೆಂಡರು : ಎಂದು 
ಮೇಲ್ಬರಹ ಬರೆದು ಸಲ್ಲಿಸಬೇಕು; 

ಈ ಟಿಂಡರಿನ ಜೊತೆಗೆ ಮುಂಗಡ ಹಣ ಠೇವಣಿಯಾಗಿ ಒಂದು ಕಾರಿಗೆ ರೂ:10,000-00 ರೂ. 
(ಹತ್ತು ಸಾವಿರ ರೂಪಾಯಿಗಳು ಮಾತ್ರ) ಮೊತ್ತವನ್ನು ನಗದು ರೂಪದಲ್ಲಿ ಸಲ್ಲಿಸಬೇಕು; ಮುಂಗಡ 
ಹಣ ಠೇವಣಿಗೆ ಯಾವುದೇ ಬಡ್ಡಿ ನೀಡಲಾಗುವುದಿಲ್ಲ; 

ಮುಂಗಡ ಹಣ ಠೇವಣಿ ಹೊಂದಿರದ ಟೆಂಡರುಗಳನ್ನು ಕ್ಲಪವಾಗಿ ತಿರಸ್ಕರಿಸಲಾಗುವುದು; 
ಟೆಂಡರುಗಳು ಯಾವುದೇ ಷರತ್ತನ್ನು ಹೊಂದಿರತಕ್ಕದಲ್ಲ ಮತ್ತು ಷರತ್ತನ್ನು ಹೊಂದಿದ್ದರೆ ಅವು 
ತಿರಸ್ಕೃತಗೊಳ್ಳತಕ್ಕದ್ದು; 

ಹರಾಜಿನಲ್ಲಿ ಸವಾಲುಗಾರರು ಆರ್‌.ಟಿ. ಓ ರವರು ನಿಗದಿಪಡಿಸಿದ ಅಂದಾಜು ಮೌಲ್ಯಕ್ಕೆ ಮೇಲ್ಪಟ್ಟು 
ಸವಾಲು ಕೂಗತಕ್ಕದ್ದು; 

ಹರಾಜು ಮಾರಾಟವು ದಿನಾಂಕ: 13.03.2004 ರಂದು ಶಾಸಕರ ಭವನ -1ರ ಆವರಣ (ಕಾರು 
ಗ್ಯಾರೇಜ್‌) ಬೆಂಗಳೂರು-560 001 ಇಲ್ಲಿ ಬೆಳಿಗ್ಗೆ 10.30 ಗಂಟಿಗೆ ಪ್ರಾರಂಭವಾಗತಕ್ಕದ್ದು; 
ಆಸಕ್ತಿಯುಳ್ಳ ಸವಾಲುಗಾರರು ಸಾರ್ವತ್ರಿಕ ರಜಾ ದಿನಗಳನ್ನು ಹೊರತುಪಡಿಸಿ, ಯಾವುದೇ ದಿನದಂದು 
ಬೆಳಿಗ್ಗೆ 10.00 ಗಂಟೆಯಿಂದ ಸಾಯಂಕಾಲ 5.00 ಗಂಟೆಯವರೆಗೆ ಶಾಸಕರ ಭವನದ ಗ್ಯಾರೇಜ್‌, 
ಬೆಂಗಳೂರು ಇಲ್ಲಿ ಕಾರುಗಳನ್ನು ಪರೀಕ್ಬಿಸಬಹುದು; ಕಾರಿನ ಸ್ಥಿತಿಯ ಬಗ್ಗೆ ಯಾವುದೇ ಖಾತರಿ 
ನೀಡಲಾಗುವುದಿಲ್ಲ. ಕಾರನ್ನು :ಇದ್ದಲ್ಲಿ ಇದ್ದಂತೆಯೇ ಆಧಾರದ ಮೇಲೆ ವಿಲೇ ಮಾಡಲಾಗುವುದು 
ಮತ್ತು ಹಾಗೆಯೇ ತೆಗೆದುಕೊಂಡು ಹೋಗಬೇಕು. ಈ ಸಂಬಂಧವಾಗಿ ಯಾವುದೇ ಪತ್ರ 
ವ್ಯವಹಾರವನ್ನು ಪುರಸ್ಯರಿಸಲಾಗುವುದಿಲ್ಲ; 

ಟೆಂಡರುದಾರರು ಕೂಡ ಹರಾಜಿನಲ್ಲಿ ಸವಾಲು ಕೂಗಲು ಹಕ್ಕುಳ್ಳವರಾಗಿರುತ್ತಾರೆ. 

ಹರಾಜಿನ ದಿನದಂದು, ಹರಾಜು ಮಾರಾಟವನ್ನು ನಿರ್ವಹಿಸುವ ಅದಿಕಾರಿಗಳು ಬಾಬ್ತು ಸಂಖ್ಯೆ: 7ರಲ್ಲಿ 
ನಿರ್ದಿಷ್ಟಪಡಿಸಲಾಗಿರುವ ಸಮಯ ಮತ್ತು ಸ್ಥಳದಲ್ಲಿ ಸವಾಲುಗಳಿಗಾಗಿ ಆಹ್ವಾನಿಸತಕ್ಕದ್ದು; 

ಅಗತ್ಯ ಠೇವಣಿಯೊಂದಿಗೆ ಒಂದು ಟೆಂಡರನ್ನು ಈಗಾಗಲೇ ಸಲ್ಲಿಸಿರುವ ವ್ಯಕ್ತಿಗಳನ್ನು ಹೊರತುಪಡಿಸಿ, 
ಅಂತಹ ಹರಾಜು ಮಾರಾಟದಲ್ಲಿ ಭಾಗವಹಿಸುವ ಪ್ರತಿಯೊಬ್ಬ ಇತರೆ ಸವಾಲುಗಾರನು, ಹರಾಜಿನ 
ಸಮಯದಲ್ಲಿ ವ್ಯವಸ್ಥಗೊಳಿಸಬಹುದಾದಂತೆ ಬಾಬ್ತು. ಸಂಖ್ಯೆ:3ರಲ್ಲಿ ನಿರ್ದಿಷ್ಟಪಡಿಸಿರುವ ರೀತಿಯಲ್ಲಿ, 
ನಗದಾಗಿ, ಪ್ರತಿ ಸಂದರ್ಭದಲ್ಲಿ ಕಾರಿಗೆ ರೂ:10,000-00 (ಹತ್ತುಸಾವಿರ ರೂಪಾಯಿಗಳು ಮಾತ) 
ಮುಂಗಡ ಹಣ ಠೇವಣಿ ಇಡಬೇಕು; 

ಆಸಕ್ತಿಯುಳ್ಳ ಸವಾಲುಗಾರರಿಂದ ರೂ:10,000-00 (ಹತ್ತುಸಾವಿರ ರೂಪಾಯಿಗಳು ಮಾತ) 
ಮುಂಗಡ ಹಣ ಠೇವಣಿಯನ್ನು ಶಾಸಕರ ಭವನ, ಬೆಂಗಳೂರು ಇಲ್ಲಿ ವಾರದ ದಿನಗಳಂದು ಬೆಳಿಗ್ಗೆ 
10.30 ಗಂಟೆಯಿಂದ ಅಪರಾಹ್ನ 1.15 ಗಂಟೆಯವರೆಗೆ ಸ್ವೀಕರಿಸಲಾಗುವುದು. ಮುಂಗಡ ಹಣ 
ಠೇವಣಿಯನ್ನು ಹರಾಜು ಮಾರಾಟ ಪ್ರಾರಂಭವಾಗುವ ಸಮಯದವರೆಗೆ ಸ್ವೀಕರಿಸಲಾಗುವುದು. 
ಮುಂಗಡ ಹಣ ಠೇವಣಿಯನ್ನು ಸ್ವೀಕರಿಸಿದಕ್ಕೆ ಕ್ಸೇತಾದಿಕಾರಿ, ಶಾಸಕರ ಭವನ, ವಿಧಾನ ಪರಿಷತ್ತಿನ 
ಸಚಿವಾಲಯ, ಅವರು ಒಂದು ರಸೀದಿ ಹಾಗೂ ಸಂಕೇತ (ಟೋಕನ್‌) ಸಂಖ್ಯೆಯನ್ನು ನೀಡುತ್ತಾರೆ. 


ಭಾಗ - ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೨೬, ೨೦೦೪ ೨೪೭ 





13. 


14. 


15. 


16. 


17. 


18. 


19. 


20. 


21. 


22. 


23. 


ಮುಂಗಡ ಹಣ ಠೇವಣಿ ಇಡದ ವ್ಯಕ್ತಿಯು ಹರಾಜು ಮಾರಾಟದಲ್ಲಿ ಭಾಗವಹಿಸಲು 
ಅರ್ಹರಿರುವುದಿಲ್ಲ; 

ಯಾವ ವ್ಯಕ್ತಿಯ ಹೆಸರಿನಲ್ಲಿ ಸವಾಲು ಕ್ರಮ ನಡೆದಿಲ್ಲವೋ ಮುಂದಾದ ಆ ವ್ಯಕ್ತಿಯನ್ನು ಒಬ್ಬ 
ಖರೀದಿದಾರ ಎಂಬುದಾಗಿ ನೋಂದಾವಣಿ ಮಾಡಲು ಹರಾಜು ಮಾರಾಟ ನಡೆಸುವ ಅದ್ದಿಕಾರಿಯು 
ನಿರಾಕರಿಸತಕ್ಕದ್ದು; 

ಹರಾಜು... ಮಾರಾಟವನ್ನು ನಡೆಸುವ ಅದಿಕಾರಿಯು ಯಾವುದೇ ಬೆಲೆ, ಸೂಚನೆ ಅಥವಾ ಸವಾಲು 
ತೃಪ್ತಿಕರವಾಗಿಲ್ಲವೆಂದು ಅಬಿಪ್ರಾಯಪಟ್ಟಿರೆ ಅವರು ಅದನ್ನು ತಿರಸ್ಕರಿಸಬಹುದು; 

ಹರಾಜು ಮಾರಾಟವನ್ನು ನಡೆಸುವ ಅದಿಕಾರಿಯು ಯಾವುದೇ ಕಾರಣಗಳನ್ನು ನೀಡದೆಯೇ, ಯಾವುದೇ 
ಸವಾಲು ಅಥವಾ ಬೆಲೆ, ಸೂಚನೆಯನ್ನು ಮತ್ತು ಯಾವುದೇ ವ್ಯಕ್ತಿಯನ್ನು ಅಂಗೀಕರಿಸಲು ತನ್ನ 
ವಿವೇಚನೆಯಂತೆ ನಿರಾಕರಿಸಬಹುದು; 

ಹರಾಜನ್ನು ನಡೆಸಿ ಅತ್ಯಂತ ಹೆಚ್ಚಿನ ಸವಾಲನ್ನು ದಾಖಲಿಸಿಕೊಳ್ಳತಕ್ಕದ್ದು, ಸವಾಲುಗಾರರ ಪಟ್ಟಿಯಲ್ಲಿ 
ಅವರು ಅತ್ಯಂತ ಹೆಚ್ಚು ಸವಾಲು ಕೂಗಿದುದರ ಸಂಕೇತವಾಗಿ ಅವರ ಸಹಿ ಪಡೆದುಕೊಳ್ಳತಕ್ಕದ್ದು 
ಮಾರಾಟವನ್ನು ನಿರ್ಧರಿಸುವುದಕ್ಕೆ ಮೊದಲು ಹರಾಜಿನ ನಂತರ ಕೂಡಲೇ ಹಾಜರಿದ್ದ ಟೆಂಡರುದಾರರ: 
ಸವಾಲುಗಾರರ ಸಮ್ಮುಖದಲ್ಲಿ ಟೆಂಡರ್‌ಗಳನ್ನು ತೆರೆಯತಕ್ಕದ್ದು. ಹರಾಜು ಮಾರಾಟ ನಡೆಸುವ 
ಅದಿಿಕಾರಿಯು ಸಂದರ್ಭಾನುಸಾರವಾಗಿ ಟೆಂಡರ್‌ನ ಮೂಲಕ ವಾಗಲೀ ಹರಾಜಿನ ಮೂಲಕವಾಗಲೀ 
ಸ್ವೀಕರಿಸಲಾದ ಅತೀ ಹೆಚ್ಚಿನ ಬೆಲೆ ಸೂಚನೆಯನ್ನು ಅಂಗೀಕರಿಸಬಹುದು; 

ಯಶಸ್ವಿ ಟೆಂಡರ್‌ದಾರ:- ಸವಾಲುಗಾರನು ಸವಾಲನ್ನು ಬೆಲೆ ಸೂಚನೆಯನ್ನು ಖಚಿತ ಪಡಿಸಿದ ಮೂರು 
ದಿನದೊಳಗಾಗಿ ಬಾಕಿ ಮೊತ್ತವನ್ನು ಪಾವತಿಸತಕ್ಕದ್ದು. ತಪ್ಪಿದಲ್ಲಿ ಠೇವಣಿಯಾಗಿಟ್ಟು ಮುಂಗಡ 
ಹಣವು ವಿಧಾನ ಪರಿಷತ್ತಿನ ಸಚಿವಾಲಯಕ್ಕೆ ಮುಟ್ಟುಗೋಲಾಗತಕ್ಕದ್ದು, ಮಾರಾಟವಾಗಿರುವ ಆದರೆ 
ಸಂದಾಯ ಮಾಡಿ ತೆಗೆದುಕೊಂಡು ಹೋಗದ ಕಾರುಗಳು ಕರ್ನಾಟಕ ವಿಧಾನ ಪರಿಷತ್ತಿನ 
ಸಚಿವಾಲಯದ ಆಸ್ತಿಯಾಗುತ್ತದೆ ಮತ್ತು ಈ ಸಚಿವಾಲಯವು ಅಂತಕ ಕಾರುಗಳನ್ನು ತಾವು 
ಸೂಕ್ತವೆಂದು ಭಾವಿಸುವ ಯಾವುದೇ ವಿಧಾನದಲ್ಲಿ ಯಾವುದೇ ಪೂರ್ವ ನೋಟೀಸು ನೀಡದೇ 
ಮಾರಾಟ ಮಾಡುವ ಹಕ್ಕನ್ನು ಹೊಂದಿರತಕ್ಕದ್ದು; 

ಕರ್ನಾಟಕ ವಿಧಾನ ಪರಿಷತ್ತಿನ ಕಾರ್ಯದರ್ಶಿಯವರು ಮಾರಾಟವನ್ನು ಖಚಿತಪಡಿಸುವ ತನಕ 
ಮಾರಾಟವು ಪೂರ್ಣಗೊಳ್ಳತಕ್ಕದ್ದಲ್ಲ; 

ತೆರಿಗೆಗಳು:- ಕರ್ನಾಟಕ ಮಾರಾಟ ತೆರಿಗೆ:ಕೇಂದ್ರ ಮಾರಾಟ ತೆರಿಗೆಗಳು (ಸಂದರ್ಭಾನುಸಾರ) ಪ್ರಚಲಿತ 
ದರದಂತೆ ಅನ್ವಯವಾಗತಕ್ಕದ್ದು. (ಮಾರಾಟ ತೆರಿಗೆ ಶೇ: 4ರಂತೆ); 


ಸಂದಾಯ: ವಶಾವಣೆ: ಎಲ್ಲಾ ತೆರಿಗೆಗಳು ಮತ್ತು ಸುಂಕಗಳು ಪ್ರತ್ಯೇಕವಾಗಿರತಕ್ಕದ್ಳು. ಕಾರುಗಳ 
ಹಣ ಸಂದಾಯದ ವಶಾವಣೆ ಪಡೆಯುವ ಸಂದರ್ಭದಲ್ಲಿ ಅನ್ವಯವಾಗುವ ತೆರಿಗೆಗಳ ಜೊತೆಗೆ 


ಬಾಕಿ ಹಣವನ್ನು ಕ್ಲೇತ್ರಾದಿ ಕಾರಿ, ಶಾಸಕರ ಭವನ, ಬೆಂಗಳೂರು ಇವರಿಗೆ ಸಂದಾಯ ಮಾಡತಕ್ಕದ್ದು. 
ತೆರಿಗೆಗಳ ಸಹಿತ ವಾಹನದ ಪೂರ್ಣ ಮೌಲ್ಯದ ಹಣವನ್ನು ಸಂದಾಯ ಮಾಡಿ, ಕ್ಟೇತ್ರಾದಿಕಾರಿ, 
ಶಾಸಕರ ಭವನ, ಬೆಂಗಳೂರು, ಇವರಿಂದ ಪಡೆದ ವಶಾವಣೆ ಆದೇಶವನ್ನು ಹಾಜರುಪಡಿಸಿದ 
ನಂತರವೇ ವಾಹನವನ್ನು ತೆಗೆದುಕೊಂಡು ಕೋಗಲು ಅನುಮತಿಸಲಾಗುವುದು; 
ವಶಾವಣೆಗೆ ಪಡೆಯಲು ಅದಿಕಾರ ನೀಡುವುದು:- ಖರೀದಿಸುವ ವ್ಯಕ್ತಿಯು ತನ್ನ ಪ್ರತಿನಿದಿಂರು 
ಮೂಲಕ ಸ್ಪಷ್ಟವಾಗಿ ಪತಿನಿದಿಯ ಹೆಸರನ್ನು ಸೂಚಿಸಿ ಯಥೋಚಿತವಾಗಿ ಪತಿನಿದ್ದಿಯ ಮಾದರಿ 
J J 
ಸಹಿಯನ್ನು ದೃಡೀಕರಿಸತಕ್ಕದ್ದು. ವಿಧಾನ ಪರಿಷತ್ತಿನ ಸಚಿವಾಲಯವು ಪ್ರತಿನಿದ್ದಿಯ ಗುರುತಿನ ಬಗ್ಗೆ 
ಮತ್ತು ಯಾವುದೇ ತಪ್ಪು ವಶಾವಣೆ ಆದ ಬಗ್ಗೆ ಯಾವುದೇ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವುದಿಲ್ಲ; 
ನ ೧ ಎ ೪ ೧ 
ವಶಾವಣೆಯ ದಸ್ತಾವೇಜುಗಳು:- ವಿಧಾನ ಪರಿಷತ್ತಿನ ಸಚಿವಾಲಯದಿಂದ ಕರ್ನಾಟಕ ಮಾರಾಟ 
ತೆರಿಗೆಯ ಅದಿನಿಯಮ 1957 ರ ನಮೂನೆ 39ನ್ನು ನೀಡಲಾಗುವುದಿಲ್ಲ. ಸರಕನ್ನು ಇದ್ದಲ್ಲಿ 
ಇದ್ದಂತೆಯೇ ಆಧಾರದ ಮೇಲೆ ಮಾರಾಟ ಮಾಡುವುದರಿಂದ ಖರೀದಿಸುವವರು ತಮ್ಮೊಂದಿಗೆ 
ನಮೂನೆ 39ನ್ನು ತರತಕ್ಕದ್ದು. ತನಿಖಾ ಠಾಣೆಗಳ ವಿಹಿತಾಜಾಗಳನ್ನು ಪಾಲಿಸುವ ಸಲುವಾಗಿ 


೨೪೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೨೬, ೨೦೦೪ ಭಾಗ - ೫ 





೧೧-104 


24. 


25. 


26. 


27. 


28. 


ಇತರ ಯಾವುದೇ ಹೆಚ್ಚುವರಿ ಚಲನ್‌ಗಳು; ಮಾರಾಟದ ಆದೇಶ; ವಶಾವಣೆ ಆದೇಶದ ಪ್ರತಿಗಳು 
ಅಗತ್ಯವಾದರೆ ಅವುಗಳನ್ನು ಖರೀದಿಸುವವರೇ ಜೆರಾಕ್ಸ್‌ ಮಾಡಿಸಿಕೊಳ್ಳುವ ಮೂಲಕ ವ್ಯವಸ್ಥೆ 
ಮಾಡಿಕೊಳ್ಳಬಹುದು; 
ವಿಧಾನ ಪರಿಷತ್ತಿನ ಸಚಿವಾಲಯದ ನಿಯಂತ್ರಣ ಮೀರಿದ ಸನ್ನಿವೇಶಗಳಿಂದಾಗಿ ವಶಾವಣೆ 
ತಡವಾಗುವಿಕೆ:- ವಿಧಾನ ಪರಿಷತ್ತಿನ ಸಚಿವಾಲಯವು ತನ್ನ ನಿಯಂತ್ರಣವನ್ನು ಮೀರಿ 
ಸಂಭವಿಸಬಹುದಾದ ಮುಷ್ಕರ, ಜೀಗ ಮುದ್ರೆ, ಕಾರ್ಮಿಕರ ನಿಲುಗಡೆ ಮುಕ್ತಾಯದ 
ಅಲ್ಪಾವದಿ ಅಥವಾ ಇತರೆ ಕಾರಣಗಳು ಅಥವಾ ಇತರೆ ಯಾವುದಾದರೂ ಆಕಸ್ಮಿಕ ಸನ್ನಿವೇಶಗಳಿಂದ 
ಕಾರುಗಳನ್ನು ವಶಾವಣೆ ಮಾಡಲು ಸಾಧ್ಯವಾಗದಿದ್ದುದಕ್ಕೆ ಯಾವುದೇ ರೀತಿಯಲ್ಲಿ 
ಹೊಣೆಯಾಗಿರತಕ್ಕದ್ದಲ್ಲ. ಖರೀದಿಸುವವನು ಒಪ್ಪಂದವನ್ನು ರದ್ದುಪಡಿಸಲು ಹಕ್ಕುಳ್ಳವನಾಗತಕ್ಕದ್ಧಲ್ಲ 
ಮತ್ತು ತದನುಸಾರವಾಗಿ ವಶಾವಣೆಯ ಅವದಿಯನ್ನು ಪ್ರಮಾಣಾನುಸಾರವಾಗಿ ವಿಸ್ತರಿಸತಕ್ಕದ್ದು; 
ಹರಾಜು; ವಶಾವಣೆ ಸಂದರ್ಭದಲ್ಲಿ ವರ್ತ್ಕನೆ:- ಶಾಸಕರ ಭವನದ ಆವರಣದೊಳಗೆ ಇರುವಾಗ 
ಮತ್ತು ಹರಾಜು ನಡೆಯುವ ಸಂದರ್ಭದಲ್ಲಿ ಟೆಂಡರುದಾರರು; ಸವಾಲುಗಾರರು ತಮ್ಮ ಠೇವಣಿದಾರರ 
ಏಜಂಟರು, ನೌಕರರ ಚಲನವಲನ ಹಾಗೂ ಸೂಕ್ತ ನಡತೆಯ ಸಂಪೂರ್ಣ ಹೊಣೆಗಾರರಾಗಿರತಕ್ಕದ್ದು. 
ಟೆಂಡರು. ಹಾಗೂ ಹರಾಜು ಮಾರಾಟ ಆವರಣದಲ್ಲಿ ಯಾವುದೇ ಇತರೆ ಆಸ್ತಿಗಳಿಗೆ ಯಾವುದೇ 
ಹಾನಿಯುಂಟು ಮಾಡಿದಲ್ಲಿ ವಿಧಾನ ಪರಿಷತ್ತಿನ ಸಚಿವಾಲಯಕ್ಕೆ ಒಪ್ಪಿಗೆಯಾಗುವ ಹಾಗೆ ಆ 
ಹಾನಿಯನ್ನು ತುಂಬಿಕೊಡಲು ಟೆಂಡರುದಾರ; ಸವಾಲುಗಾರರು ಹೊಣೆಗಾರರಾಗಿರುತ್ತಾರೆ ಮತ್ತು ವಿಧಾನ 
ಪರಿಷತ್ತಿನ ಸಚಿವಾಲಯವು ನಿರ್ಧರಿಸಿದಷ್ಟು ಮೊತ್ತವನ್ನು ಸಂಬಂಧಪಟ್ಟ ಟಿಂಡರುದಾರ; 
ಸವಾಲುಗಾರರಿಂದ ವಸೂಲು ಮಾಡತಕ್ಕದ್ದು ಮತ್ತು ಈ ವಿಷಯದಲ್ಲಿ ವಿಧಾನ ಪರಿಷತ್ತಿನ ಮಾನ್ಯ 
ಸಭಾಪತಿಯವರ ತೀರ್ಮಾನವೇ ಅಂತಿಮ ಹಾಗೂ ಭದ್ಮವಾಗಿರತಕ್ಕದ್ದು; 
ಟೆಂಡರುದಾರ; ಸವಾಲುಗಾರರ ಕಾರ್ಮಿಕರಿಗೆ ಉಂಟಾಗುವ ಅಪಘಾತಗಳು ಇತ್ಯಾದಿ:- 
ಶಾಸಕರ ಭವನದ ಆವರಣದೊಳಗೆ ಅಥವಾ ಕೆಲಸ ಮಾಡುವ ಸ್ಥಳದಲ್ಲಿ ಸಂಭವಿಸುವ 
ಅಪಘಾತಗಳ ಕಾರಣದಿಂದ ಉಂಟಾಗುವ ಯಾವುದೇ ವಿಧದ ಹಾನಿಗಳಿಗೆ ಕರ್ನಾಟಕ ವಿಧಾನ 
ಪರಿಷತ್ತಿನ ಸಚಿವಾಲಯವು ಯಾವುದೇ ಸಂದರ್ಭದಲ್ಲಿಯೂ ಹೊಣೆಯಾಗತಕ್ಕದ್ದಲ್ಲ ಮತ್ತು 
ಟೆಂಡರುದಾರರು; ಸವಾಲುಗಾರರು ತಮ್ಮ ಕಾರ್ಮಿಕರ; ಪ್ರತಿನಿಧಿಗಳ ವೈದ್ಯಕೀಯ ಚಿಕಿತ್ಸೆಗಾಗಿ ಅಥವಾ 
ವೈದ್ಯೋಪಚಾರಕ್ಕಾಗಿ ಸೂಕ್ತ ವ್ಯವಸ್ಥೆಗಳನ್ನು ಮಾಡಿಕೊಳ್ಳತಕ್ಕದ್ದು. ಯಾವುದೇ ಶಾಸನದ ಮೇರೆಗಿನ 
ನಿಯೋಜನೆಯಲ್ಲಿನ ಸಂದರ್ಭದಲ್ಲಿ ನಿಯೋಜನೆ ಹಾನಿ ಇತ್ಯಾದಿಗಳಿಂದ ಉದ್ಭವಿಸುವ ಯಾವುದೇ 
ಕ್ಲೇಮುಗಳಿಗೆ ಟೆಂಡರುದಾರ; ಸವಾಲುಗಾರರೇ ಸಂಪೂರ್ಣ ಹೊಣೆಗಾರರಾಗತಕ್ಕದ್ದು. ಸರಕುಗಳು; 
ವಾಹನಗಳನ್ನು ನಿರ್ವಹಿಸಲು ಗೊತ್ತುಮಾಡಲ್ಬಟ್ಟ ಕಾರ್ಮಿಕರಿಗೆ ಅಗತ್ಯ ಸುರಕ್ಟತ ಸಾಧನಗಳನ್ನು 
ಒದಗಿಸುವುದು ಟೆಂಡರುದಾರ; ಸವಾಲುಗಾರರ ಜವಾಬ್ದಾರಿಯಾಗಿರುತ್ತದೆ; 
ಸಂದೇಹಗಳು; ವ್ಯತ್ಯಾಸಗಳು; ವಿವಾದಗಳು:- ಟೆಂಡರಿನ ಅಥವಾ ಹರಾಜಿನ ಸಮಯದಲ್ಲಿ ಟೆಂಡರು 
ಹಾಗೂ ಹರಾಜು ಮಾರಾಟಕ್ಕೆ ಸಂಬಂದಿಸಿದಂತೆ ಯಾವುದೇ ವಿವಾದಗಳು ಉದ್ಭವಿಸಿದರೆ ಹರಾಜು 
ಮಾರಾಟವನ್ನು ನಡೆಸುತ್ತಿರುವ ಅದಿಕಾರಿಗಳ ತೀರ್ಮಾನವೇ ಅಂತಿಮವಾಗಿರತಕ್ಕದ್ದು ಮತ್ತು ಹರಾಜು 
ಮಾರಾಟದ ಪಕ್ಬ್ಪಕಾರರ ಮೇಲೆ ಬಂಧಕವಾಗಿರತಕ್ಕದ್ದು. ಅಲ್ಲದೆ ಹಣ ಸಂದಾಯದ ಅಥವಾ 
ವಶಾವಣೆಯ ಸಂದರ್ಭದಲ್ಲಿ ಉದ್ಭವಿಸುವ ಯಾವುದೇ ಅಂತಹ ವಿವಾದಗಳು, ಸಂದೇಹಗಳು, 
ಯಾವುದೇ ಅಬಿಪ್ರಾಯದಲ್ಲಿನ ಬಿನ್ನತೆಗಳ ಸಂಬಂಧದಲ್ಲಿ ಟೆಂಡರುದಾರರು; ಸವಾಲುಗಾರರು, ವಿಧಾನ 
ಪರಿಷತ್ತಿನ ಸಚಿವಾಲಯದ ತೀರ್ಮಾನವನ್ನು ಅಂಗೀಕರಿಸತಕ್ಕದ್ದು ಮತ್ತು ಅದಕ್ಕೆ ಬದ್ಧರಾಗಿರತಕ್ಕದ್ದು; 
ಕಾನೂನು ವ್ಯವಹರಣೆಗಳು:- ಈ ಹರಾಜಿಗೆ ಸಂಬಂದಿಸಿದಂತೆ ಯಾವುದೇ ವಿವಾದಗಳು ಉದ್ಭವಿಸಿದಲ್ಲಿ 
ಅಂತಹ ವಿವಾದಗಳನ್ನು ಬೆಂಗಳೂರಿನಲ್ಲಿರುವ ನ್ಯಾಯಾಲಯಗಳಲ್ಲಿ ಇತ್ಯರ್ಥಪಡಿಸತಕ್ಕದ್ದು ಮತ್ತು 
ಇತರೆ ಯಾವುದೇ ನ್ಯಾಯಾಲಯಗಳಿಗೆ ಅದಿಕಾರ ವ್ಯಾಪ್ತಿ ಇರತಕ್ಕದ್ದಲ್ಲ]; 
ಕೆ. ಜಯಶಂಕರಮೂರ್ತಿ 
ಕಾರ್ಯದರ್ಶಿ(ಪ್ರ) 
ಕರ್ನಾಟಕ ವಿಧಾನ ಪರಿಷತ್ತು. 


ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೨೬, ೨೦೦೪ ೨೪೯ 





ಮುದ್ರಣ, ಲೇಖನ ಸಾಮಗ್ರಿ ಮತ್ತು ಪ್ರಕಟಣೆಗಳ ನಿರ್ದೇಶಕರ ಕಾರ್ಯಾಲಯ 
ಸರ್ಕಾರಿ ಮುದ್ರಣಾಲಯ, ನಂ. 6ಇ, 1ನೇ ಅಡ್ಡರಸ್ತೆ, ಕೆ.ಐ.ಎ.ಡಿ.ಬಿ. ಪೀಣ್ಯ 1ನೇ ಹಂತ, ತುಮಕೂರು ರಸ್ತೆ, 
ಬೆಂಗಳೂರು-560 058 
ಟೆಂಡರ್‌ ಪ್ರಕಟಣೆ 
ಸಂ. ಪಿ. 4178/2003-04, ದಿನಾಂಕ: 7ನೇ ಫೆಬ್ರವರಿ 2004 

2004-2005ನೇ ಸಾಲಿಗೆ ಮುದ್ರಣ, ಲೇಖನ ಸಾಮಗ್ರಿ ಮತ್ತು ಪ್ರಕಟಣೆಗಳ ಇಲಾಖೆ ಸರ್ಕಾರಿ ಮುದ್ರಣಾಲಯ, ಪೀಣ್ಯ, 
ಬೆಂಗಳೂರು, ಸರ್ಕಾರಿ ಹೊರವಲಯ ಮುದ್ರಣಾಲಯ, ಮೈಸೂರು ರಸ್ತೆ, ಬೆಂಗಳೂರು, ಸರ್ಕಾರಿ ಮುದ್ರಣಾಲಯ, ವಿಧಾನಸೌಧ 
ಘಟಕ, ಬೆಂಗಳೂರು, ಸರ್ಕಾರಿ ಮುದ್ರಣಾಲಯ, ಪೀಣ್ಯ ಶೆಡ್‌, ಬೆಂಗಳೂರು ಮತ್ತು ಸರ್ಕಾರಿ ಪಠ್ಯ ಪುಸ್ತಕ ಮುದ್ರಣಾಲಯ 
ಸರಸ್ವತಿಪುರಂ, ಮೈಸೂರು-9 ಹಾಗೂ ಶಾಖಾ ಮುದ್ರಣಾಲಯಗಳಾದ ಧಾರವಾಡ, ಗುಲ್ಬರ್ಗಾ, ಮಡಿಕೇರಿ, ತುಮಕೂರು, ಕೋಲಾರ, 
ಮಂಗಳೂರು ಮತ್ತು ಶಿವಮೊಗ್ಗ ಈ ಸ್ಥಳಗಳಲ್ಲಿ ದಿನಾಂಕ 01-04-2004 ರಿಂದ 31-03-2005ರ ವರೆಗೆ ಶೇಖರಣೆಯಾಗುವ 

(1) ಬಿಳಿಜಲ್ಲಿ ಕಟ್‌ ಪೀಸ್‌ ಪೇಪರ್‌, ವೇಸ್ಟ್‌ ಪೇಪರ್‌ ಮತ್ತು ಆಯಿಲ್ಡ್‌ ಸ್ವೀಪಿಂಗ್ಸ್‌ ಹಾಗೂ ಬಫ್‌ ಜಲ್ಲಿ ಕಟ್‌ ಪೀಸ್‌ 
ಪೇಪರ್‌ 

(2) ರೀಲ್‌ ಪೇಪರ್‌ ವೇಸ್ಟೇಜ್‌ಗಳು 

(3) ಹಳೆಯ ಗೆಜೆಟ್‌ ಪ್ರತಿಗಳು 

(4) ಹಳೆಯ ನಿರುಪಯುಕ್ತ ಪುಸ್ತಕಗಳು 

(5) ಹಳೆಯ ನಿರುಪಯುಕ್ತ ನಮೂನೆಗಳು 

ಇವುಗಳನ್ನು ವಿಲೇವಾರಿ ಮಾಡಲು ಪೇಪರ್‌ ಮಿಲ್ಲುಗಳಿಂದ ಮತ್ತು ಕಾರ್ಡ್‌ ಬೋರ್ಡ್‌ ತಯಾರಿಕಾ ಸಂಸ್ಥೆಗಳಿಂದ ದಿನಾಂಕ 
08-03-2004ರ ಸಂಜೆ 4-30ರ ವರೆಗೆ ಮೊಹರಾದ ಟೆಂಡರನ್ನು ಕರೆಯಲಾಗಿದೆ. ಟೆಂಡರ್‌ದಾರರು ಈ ಕೆಳಕಂಡ ಷರತ್ತು ಮತ್ತು 
ಅರ್ಹತೆಯ ಆಧಾರದ ಮೇಲೆ ಲಕೋಟೆ-| ಮತ್ತು ಲಕೋಟೆ-॥ ರಲ್ಲಿ ಮೊಹರಾದ ಟೆಂಡರನ್ನು ಸಲ್ಲಿಸಬೇಕಾಗುತ್ತದೆ. ಇದಕ್ಕೆ ಸಂಬಂಧಿಸಿದ 
ಷರತ್ತು ಮತ್ತು ನಿಬಂಧನೆಗಳು ಈ ರೀತಿಯಾಗಿರುತ್ತದೆ. 

ಷರತ್ತುಗಳು ಮತ್ತು ನಿಬಂಧನೆಗಳು 

1. ಟೆಂಡರ್‌ದಾರರು ಕರ್ನಾಟಕ ಮಾರಾಟ ತೆರಿಗೆಯ ನೋಂದಾಯಿತ ಧೃಢೀಕರಣ ಪ್ರತಿ ಹಾಗೂ ನಮೂನೆ ಸಂಖ್ಯೆ 3ರಲ್ಲಿ 
ಡಿಸೆಂಬರ್‌ 2003ರ ನವೀಕರಣ ಪ್ರತಿ ಮಾಸಿಕ ತೆರಿಗೆ ಸಂದಾಯ ಪ್ರತಿಗಳನ್ನು ಮತ್ತು ವಾರ್ಷಿಕ ವರದಿಯೊಂದಿಗೆ ಆದಾಯ 
ತೆರಿಗೆ ಅಧಿಕಾರಿಗಳಿಂದ ದೃಢೀಕರಿಸಿದ ಬಗ್ಗೆ ಪ್ರಮಾಣ ಪತ್ರವನ್ನು ಲಗತ್ತಿಸಿರಬೇಕು. 

2. ಟೆಂಡರ್‌ದಾರರು ಈ ಹಿಂದಿನ ಮೂರು ವರ್ಷದ 2001-2002, 2002-2003 ಮತ್ತು 2003-2004ರ ಅವಧಿಯಲ್ಲಿ 
ಆದಾಯ ತೆರಿಗೆಯನ್ನು ಪಾವತಿ ಮಾಡಿರುವ ಬಗ್ಗೆ ಸ್ವೀಕೃತಿ ಪ್ರತಿಯನ್ನು ಲಗತ್ತಿಸಿರಬೇಕು. 

3. ಟೆಂಡರ್‌ದಾರರು ಕಳೆದ ಮೂರು ವರ್ಷಗಳಲ್ಲಿ ಲಾಭ ಮತ್ತು ನಷ್ಟಗಳ ಬಗ್ಗೆ ಲೆಕ್ಕ ಪರಿಶೋಧಕರಿಂದ ದೃಢೀಕರಣ ಪತ್ರ 
ಹಾಗೂ 5 ಲಕ್ಷ ರೂಪಾಯಿಗಳಷ್ಟು ವಾರ್ಷಿಕ ವ್ಯವಹಾರ ಮಾಡಿರುವುದರ ಬಗ್ಗೆ ಚಾರ್ಟಡ್‌ ಅಕೌಂಟೆಂಟರವರಿಂದ 
ದೃಢೀಕರಣ ಪತ್ರವನ್ನು ಪಡೆದು ಲಗತ್ತಿಸಿರಬೇಕು. 

ಲಕೋಟೆ-2ರ ಷರತ್ತುಗಳು ಮತ್ತು ನಿಬಂಧನೆಗಳು 

1. ಟೆಂಡರ್‌ದಾರರು ಮೇಲಿನ ಐಟಂಗಳಲ್ಲಿ ಬಿಳಿಜಲ್ಲಿ ಕಟ್‌ ಪೀಸ್‌ ಪೇಪರ್‌, ವೇಸ್ಟ್‌ ಪೇಪರ್‌ ಮತ್ತು ಆಯಿಲ್ಡ್‌ ಸ್ನೀಪಿಂಗ್ಸ್‌ 
ಹಾಗೂ ಬಫ್‌ ಜಲ್ಲಿ ಕಟ್‌ಪೀಸ್‌ ಪೇಪರ್‌ಗಳಿಗೆ ಮಾತ್ರ ಸರಾಸರಿ ಆಧಾರದ ಮೇಲೆ ಪ್ರತಿ ಟನ್ನಿಗೆ ಒಂದೇ ದರ 
ಸೂಚಿಸಬೇಕು. ಉಳಿದ ಐಟಂಗಳಾದ ರೀಲ್‌ ಪೇಪರ್‌ ವೇಸ್ಟೇಜ್‌, ಹಳೆಯ ಗೆಜೆಟ್‌ ಪ್ರತಿಗಳು, ಮತ್ತು ಹಳೆಯ 
ನಿರುಪಯುಕ್ತ ನಮೂನೆಗಳು ಮತ್ತು ಹಳೆಯ ನಿರುಪಯುಕ್ತ ಪುಸ್ತಕಗಳಿಗೆ ಬೇರೆ ಬೇರೆಯಾಗಿ ಪ್ರತಿ ಟನ್ನಿಗೆ ದರಗಳನ್ನು 
ಪ್ರತ್ಯೇಕವಾಗಿ ಸೂಚಿಸಬೇಕು. ದರಗಳನ್ನು ಸೂಚಿಸುವಾಗ ಅನ್ವಯಿಸುವ ತೆರಿಗೆಗಳನ್ನು ಪ್ರತ್ಯೇಕವಾಗಿ ಸೂಚಿಸಬೇಕು ಮತ್ತು 
ಸರ್ಕಾರಿ ಪಠ್ಯಪುಸ್ತಕ ಮುದ್ರಣಾಲಯ, ಮೈಸೂರು ಹಾಗೂ ಶಾಖಾ ಮುದ್ರಣಾಲಯಗಳಾದ, ಧಾರವಾಡ, ಗುಲ್ಬರ್ಗಾ, 
ಮಡಿಕೇರಿ, ತುಮಕೂರು, ಕೋಲಾರ, ಮಂಗಳೂರು ಮತ್ತು ಶಿವಮೊಗ್ಗ ಈ ಸ್ಥಳಗಳಿಗೆ ಪ್ರತ್ಯೇಕ ದರಗಳನ್ನು 
ಸೂಚಿಸಬಹುದಾಗಿದೆ. 

2. ಟೆಂಡರ್‌ದಾರರು ತಮ್ಮ ಮೊಹರಾದ ಟೆಂಡರ್‌ ಲಕೋಟೆ | ರಲ್ಲಿ ರೂ. 1,90,000- (ಮೊಬಲಗು ಒಂದು ಲಕ್ಷದ 
ತೊಂಭತ್ತು ಸಾವಿರ ರೂಪಾಯಿಗಳು ಮಾತ್ರ) ಬಡ್ಡಿ ರಹಿತ ಭದ್ರತಾ ಠೇವಣಿಯನ್ನು ಡಿಮ್ಯಾಂಡ್‌ ಡ್ರಾಫ್ಟ್‌ ರೂಪದಲ್ಲಿ 
ನಿರ್ದೇಶಕರು, ಮುದ್ರಣ, ಲೇಖನ ಸಾಮಗ್ರಿ ಮತ್ತು ಪ್ರಕಟಣೆಗಳ ಇಲಾಖೆ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, 
ಬೆಂಗಳೂರು ಇವರಿಗೆ ಸಂದಾಯವಾಗುವಂತೆ ಪಡೆದು ಲಗತ್ತಿಸಿರಬೇಕು. ನಗದು ರೂಪದಲ್ಲಿ ಹಣವನ್ನು ಸ್ವೀಕರಿಸುವುದಿಲ್ಲ. 
ಡಿಮ್ಕಾಂಡ್‌ ಡ್ರಾಫ್ಟ್‌ ಲಗತ್ತಿಸದ ಟೆಂಡರನ್ನು ತಿರಸ್ಕರಿಸಲಾಗುವುದು ಮುದ್ರಣಾಲಯವಾರು ಭದ್ರತಾ ಠೇವಣಿ ವಿವರ 
ಇಂತಿದೆ : 

1 | ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಪೀಣ್ಯ, ಬೆಂಗಳೂರು ರೂ. 40,000 


ಸರ್ಕಾರಿ ಮುದ್ರಣಾಲಯ, ವಿಧಾನಸೌಧ ಘಟಕ, ಬೆಂಗಳೂರು 
ಸರ್ಕಾರಿ ಮುದ್ರಣಾಲಯ, ಪೀಣ್ಯ ಶೆಡ್‌, ಬೆಂಗಳೂರು 




















೨೫೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೨೬, ೨೦೦೪ ಭಾಗ - ೫ 





10. 


11. 


12. 











2 | ಸರ್ಕಾರಿ ಹೊರವಲಯ ಮುದ್ರಣಾಲಯ, ಮೈಸೂರು ರಸ್ತೆ, ಬೆಂಗಳೂರು ರೂ. 30,000 

3 | ಸರ್ಕಾರಿ ಪಠ್ಯಪುಸ್ತಕ ಮುದ್ರಣಾಲಯ, ಸರಸ್ವತಿ ಪುರಂ, ಮೈಸೂರು ರೂ. 30,000 

4 | ಸರ್ಕಾರಿ ಶಾಖಾ ಮುದ್ರಣಾಲಯಗಳಾದ ಧಾರವಾಡ ಮತ್ತು ಗುಲ್ಬರ್ಗಾ ರೂ. 20,000 x 2,೬40,000 
ತಲಾ 








5 | ಸರ್ಕಾರಿ ಶಾಖಾ ಮುದ್ರಣಾಲಯಗಳಾದ ತುಮಕೂರು, ಮಡಿಕೇರಿ, | ರೂ. 10,000 x 550,000 
ಮಂಗಳೂರು, ಕೋಲಾರ ಮತ್ತು ಶಿವಮೊಗ್ಗ ತಲಾ 














ಟೆಂಡರಿನಲ್ಲಿ ಸೂಚಿಸಿರುವ ದರಗಳನ್ನು ನಿರ್ದೇಶಕರು ಯಾವುದೇ ಕಾರಣಗಳನ್ನು ನೀಡದೆ ತಿರಸ್ಕರಿಸಬಹುದಾಗಿದೆ ಹಾಗೂ 
ಈ ವಿಚಾರದಲ್ಲಿ ಉಂಟಾಗುವ ಯಾವುದೇ ವಿವಾದಗಳಲ್ಲಿ ಈ ಇಲಾಖೆಯ ನಿರ್ದೇಶಕರದೇ ಅಂತಿಮ 
ತೀರ್ಮಾನವಾಗಿರುತ್ತದೆ. ಮತ್ತು ಟೆಂಡರನ್ನು ಒಪ್ಪುವ ಅಥವಾ ತಿರಸ್ಕರಿಸುವ ಅಧಿಕಾರವು ಈ ಇಲಾಖೆಯ 
ನಿರ್ದೇಶಕರದ್ದಾಗಿರುತ್ತದೆ. 

ಟೆಂಡರ್‌ದಾರರು ಮೊಹರಾದ ಟೆಂಡರ್‌ ಲಕೋಟೆಗಳ ಮೇಲೆ ಬಿಳಿ ಜಲ್ಲಿ ಕಟ್‌ ಪೀಸ್‌ ಪೇಪರ್‌, ವೇಸ್ಟ್‌ ಪೇಪರ್‌ ಮತ್ತು 
ಆಯಿಲ್‌ ಸ್ಟೀಪಿಂಗ್ಸ್‌ ರೀಲ್‌ ಪೇಪರ್‌ ವೇಸ್ಟೇಜ್‌ ಹಳೆಯ ಗೆಜೆಟ್‌ ಪ್ರತಿಗಳು ಮತ್ತು ನಿರುಪಯುಕ್ತ ನಮೂನೆಗಳು 
ಇತ್ಯಾದಿಗಳ ಖರೀದಿಗಾಗಿ ಎಂಬ ಶೀರ್ಷಿಕೆ ಬರಹಗಳೊಂದಿಗೆ ಟೆಂಡರ್‌ ಲಕೋಟೆ | ಮತ್ತು | ಅನ್ನು ದಿನಾಂಕ : 
08-03-2004ರ ಸಂಜೆ 4-30ರ ಒಳಗೆ ನಿರ್ದೇಶಕರು, ಮುದ್ರಣ, ಲೇಖನ, ಸಾಮಗ್ರಿ ಪ್ರಕಟಣೆಗಳ ಕಾರ್ಯಾಲಯ, 
ಸರ್ಕಾರಿ ಮುದ್ರಣಾಲಯ, ನಂ. 6ಇ, 1ನೇ ಅಡ್ಡರಸ್ತೆ, ಕೆ.ಐ.ಎ.ಡಿ.ಬಿ., ಪೀಣ್ಯ 1ನೇ ಹಂತ, ತುಮಕೂರು ರಸ್ತೆ, 
ಬೆಂಗಳೂರು-560 058 ಇಲ್ಲಿಗೆ ತಲುಪುವಂತೆ ಕಳುಹಿಸಿ ಕೊಡತಕ್ಕದ್ದು. 

ಟೆಂಡರಿನ ಲಕೋಟೆ | ಅನ್ನು ದಿನಾಂಕ : 09-03-2004ರ ಮಧ್ಯಾಹ್ನ 12 ಗಂಟೆಗೆ ನಿರ್ದೇಶಕರು, ಸರ್ಕಾರಿ 
ಮುದ್ರಣಾಲಯ, ಪೀಣ್ಯ, ಬೆಂಗಳೂರು ಇಲ್ಲಿ ತೆರೆಯಲಾಗುವುದು. ಮೊಹರಾದ ಟೆಂಡರನ್ನು ತೆರೆಯುವಾಗ ಹಾಜರಿರಲು 
ಇಚ್ಚಿಸುವ ಟೆಂಡರುದಾರರು ಸಂಬಂಧಪಟ್ಟ ಸಂಸ್ಥೆಯ ಗುರುತು ಪತ್ರದೊಂದಿಗೆ ಹಾಜರಾಗಬಹುದು. 

ಈ ಮೇಲಿನ ಐಟಂಗಳನ್ನು ವೀಕ್ಷಿಸುವಂತಹವರು ಕೆಲಸದ ದಿನಗಳಲ್ಲಿ ಆಯಾ ಮುದ್ರಣಾಲಯಗಳ ಅಧಿಕಾರಿಗಳ ಅಪ್ಪಣೆ 
ಪಡೆದು ನಂತರ ಈ ಇಲಾಖೆಯ ಮುಖ್ಯ ಸಮಯಪಾಲಕರ ಸಮ್ಮುಖದಲ್ಲಿ ವೀಕ್ಷಿಸಬಹುದಾಗಿದೆ. 

ಈ ಮೇಲ್ಕಂಡ ಐಟಂಗಳನ್ನು “ವೇಬ್ರಿಡ್ಜ್‌” ನಲ್ಲಿ ಮಾತ್ರ ತೂಕ ಹಾಕಿಸಿ ಕೊಡಲಾಗುವುದು. 

ಲಕೋಟೆ-| ನ್ನು ಪೂರ್ಣವಾಗಿ ಪರಿಶೀಲಿಸಿದ ನಂತರ ದಿನಾಂಕ: 11-03-2004 ರಂದು ಮಧ್ಯಾಹ್ನ 12 ಘಂಟೆಗೆ 
ಲಕೋಟೆ-॥ನ್ನು ತೆರೆಯಲಾಗುವುದು. 

ಪಾರದರ್ಶಕ ನಿಯಮಗಳ ಪ್ರಕಾರ ಟೆಂಡರ್‌ದಾರರು ಸಲ್ಲಿಸಿರುವ ಮೊಹರಾದ ಲಕೋಟೆಯನ್ನು ತೆರೆದಾಗ ಲಕೋಟೆ | ರ 
ಷರತ್ತುಗಳು ಮತ್ತು ನಿಬಂಧನೆಗಳ ಪೂರ್ಣ ಮಾಹಿತಿಯನ್ನು ಒದಗಿಸಿದ ಟೆಂಡರ್‌ದಾರರ ಲಕೋಟೆ ॥ ನ್ನು ಮಾತ್ರ 
ತೆರೆಯಲಾಗುವುದು. ಪೂರ್ಣವಾದ ಮಾಹಿತಿಯನ್ನು ಒದಗಿಸದ ಟೆಂಡರನ್ನು ಯಾವುದೇ ಕಾರಣವನ್ನು ನೀಡದೆ 
ತಿರಸ್ಕರಿಸಲಾಗುವುದು. 

ಈ ಹಿಂದೆ ಈ ಇಲಾಖೆಯಿಂದ ಮೇಲ್ಕಂಡ ಐಟಂಗಳನ್ನು ಸರಿಯಾಗಿ ವಿಲೇವಾರಿ ಮಾಡದ ಹಾಗೂ ನಿಯಮಾನುಸಾರ 
ಕ್ರಮಬದ್ದವಾಗಿ ವ್ಯವಹರಿಸದ ಸಂಸ್ಥೆಗಳು ಮತ್ತು ಈಗಾಗಲೇ ಇದರ ಸಂಬಂಧದಲ್ಲಿ ಭದ್ರತಾ ಠೇವಣಿ ಹಣವನ್ನು ಈ 
ಇಲಾಖೆಯಿಂದ ಮುಟ್ಟುಗೋಲು ಹಾಕಿಕೊಂಡಿರುವ ಸಂಸ್ಥೆಗಳು ಟೆಂಡರಿನಲ್ಲಿ ಭಾಗವಹಿಸುವಂತಿಲ್ಲ. ಒಂದು ವೇಳೆ 
ಭಾಗವಹಿಸಿದಲ್ಲಿ ಸದರಿಯವರ ಭದ್ರತಾ ಠೇವಣಿ ಹಣವನ್ನು ಯಾವುದೇ ಸೂಚನೆ ನೀಡದೆ ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಳ್ಳಲಾಗುವುದು. 

ಹೆಚ್ಚಿನ ದರಗಳನ್ನು ಸೂಚಿಸಿ ಈ ದರಗಳನ್ನು ಈ ಇಲಾಖೆಯಲ್ಲಿ ಒಪ್ಪಿದ ನಂತರ ಟೆಂಡರ್‌ದಾರರು ತಮ್ಮದೇ 
ಹೊಣೆಗಾರಿಕೆಯಲ್ಲಿ ಬಿಳಿ ಜಲ್ಲಿ ಕಟ್‌ ಪೀಸ್‌ ಪೇಪರ್‌, ವೇಸ್ಟ್‌ ಪೇಪರ್‌ ಮತ್ತು ಆಯಿಲ್ಡ್‌ ಸ್ಟೀಪಿಂಗ್ಸ್‌ ಹಾಗೂ ಬಫ್‌ ಜಲ್ಲಿ 
ಕಟ್‌ ಪೀಸ್‌ ಪೇಪರ್‌, ರೀಲ್‌ ಪೇಪರ್‌ ವೇಸ್ಟೇಜ್‌, ಹಳೆಯ ಗೆಜೆಟ್‌ ಪ್ರತಿಗಳು, ನಿರುಪಯುಕ್ತ ಹಳೆಯ ನಮೂನೆಗಳು 
ಮತ್ತು ಹಳೆಯ ಪುಸ್ತಕಗಳನ್ನು ಬೇರೆ, ಬೇರೆಯಾಗಿ ವಿಂಗಡಿಸಿ ಬೇರೆ, ಬೇರೆಯಾಗಿಯೇ ಚೀಲ/ಮೂಟೆಗಳನ್ನು ಮಾಡಬೇಕು 
ಈ ರೀತಿ ಚೀಲ/ಮೂಟೆಗಳನ್ನು ಮಾಡುವಾಗ ಮೇಲ್ಕಂಡ ಐಟಂಗಳ ಜೊತೆಯಲ್ಲಿ ಒಳ್ಳೆಯ ಉಪಯುಕ್ತ ಪೇಪರಾಗಲೀ 
ಅಥವಾ ಇನ್ನಾವುದೇ ಮುದ್ರಣ ವಸ್ತುಗಳು ಬೇಲುಗಳು/ಮೂಟೆಗಳಲ್ಲಿ ಸೇರದಂತೆ ಅತಿ ಎಚ್ಚರಿಕೆಯಿಂದ ಬೇಲು/ಮೂಟೆ 
ಮಾಡಬೇಕು ಮತ್ತು ಮೇಲಿನ ಐಟಂಗಳನ್ನು ವಾರಕ್ಕೊಮ್ಮೆ ಅಥವಾ ಒಂದು ಲೋಡು ಶೇಖರಣೆಯಾದ ಕೂಡಲೇ ಒಂದು 
ದಿನ ಮುಂಚಿತವಾಗಿ ಮುಂಗಡ ಹಣ ಅಥವಾ ಡಿ.ಡಿ.ಯನ್ನು ನೀಡಿ ವಿಲೇವಾರಿ ಮಾಡಬೇಕು. ಇದಕ್ಕೆ ತಪ್ಪಿದಲ್ಲಿ ನಿಮ್ಮದೆ 
ಹೊಣೆಗಾರಿಕೆಯಲ್ಲಿ ಇತರೆ ವಿಧಾನಗಳ ಮೂಲಕ ವಿಲೇವಾರಿ ಮಾಡಲಾಗುವುದು. ಮತ್ತು ಇವರ ಭದ್ರತಾ ಠೇವಣಿ 
ಹಣವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆ ಸಂಸ್ಥೆಯ ಹೆಸರನ್ನು ಈ ಇಲಾಖೆಯ ಕಪ್ಪು ಪಟ್ಟಿಯಲ್ಲಿ 
ಸೇರಿಸಲಾಗುವುದು. 

ಅತಿ ಹೆಚ್ಚಿನ ದರಗಳನ್ನು ನೀಡಿದ ಟೆಂಡರನ್ನು ಈ ಇಲಾಖೆಯಲ್ಲಿ ಒಪ್ಪಿದ ನಂತರ ಟೆಂಡರ್‌ದಾರರು ಮುದ್ರಣಾಲಯವಾರು 
ರೂ. 200-(ಎರಡು ನೂರು ರೂಪಾಯಿಗಳು ಮಾತ್ರ) ಛಾಪಾ ಕಾಗದದಲ್ಲಿ ದರಗಳು ಮತ್ತು ನಿಬಂಧನೆಗಳ ಬಗ್ಗೆ ಈ 


ಭಾಗ - ೫ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಫೆಬ್ರವರಿ ೨೬, ೨೦೦೪ ೨೫೧ 





ಇಲಾಖೆಯೆಂದಿಗೆ ದರ ಕರಾರು ಮಾಡಿಕೊಳ್ಳತಕ್ಕದ್ದು, ಹೆಚ್ಚಿನ ಮಾಹಿತಿಯನ್ನು ಈ ಕಛೇರಿಯ ಕೆಲಸದ ದಿನದಂದು ಕಛೇರಿ 
ವೇಳೆಯಲ್ಲಿ ಸಂಪರ್ಕಿಸಿ ಪಡೆಯಬಹುದಾಗಿದೆ. 


13. ಟೆಂಡರ್‌ದಾರರು ತಮ್ಮದರ ಪಟ್ಟಿಯಲ್ಲಿ ದರಗಳನ್ನು ಬೆರಳಚ್ಚು ಮಾಡಿಸಿದ ಟೆಂಡರನ್ನು ಸಲ್ಲಿಸಬೇಕು. 
ನಿರ್ದೇಶಕರು 


OFFICE OF THE DIRECTOR OF PRINTING, STATIONERY AND PUBLICATIONS 


Government Press, No. 6/E, Ist Cross, K.1.A.D.B. Peenya lst Stage, 
Tumkur Road, Bangalore-560 058 


BRIEF TENDER NOTIFICATION 
No. P 4178/2003-04 Date: 07th February 2004 


Sealed Tenders are invited in cover | & || from the Paper Manufacturing Mills & Card Board 
Industries, by the Director of Printing, Stationery & Publications, Government Central Press, No. 6/E, 1st 
Cross, KIADB, 1st Stage, Tumkur Road, Peenya, Bangalore-560 058. Upto 4-30 P.M. on 
08-03-2004 for the clearance of (1) White Jelly cut pice paper, waste paper & oiled sweepings & buff jelly 
cut piece paper (2) Reel Paper Wastages (3) Old Gazette copies (4) Old obsolute unused forms (5) and 
old obsolute unused books during the period from 01-04-2004 to 31-03-2005 at Government Central 
Press, Peenya, Bangalore, Government Sub-urban Press, Mysore Road, Bangalore, Government Press, 
Vidhana Soudha Unit, Bangalore, Government Press, Peenya Shed, Bangalore, Government Text Book 
Press, Saraswathipuram, Mysore & also Government Branch Presses at Dharwad, Gulbarga, Madikeri, 
Tumkur, Kolar, Mangalore & Shimoga. The Sealed Tenders should be accompany of EMD. of 
1,90,000.00 (Rupees One lakh Ninty thousand) only in cover | in the form of Bank Demand Draft in favour 
of The Director, Printing, Stationery & Publication, Government Central Press, Peenya, Bangalore-58. 
The Sealed Tender Cover-l| will be opened on 09-03-2004 at 12-00 noon and cover Il will be opened on 
11-03-2004 at 12-00 noon. Detailed of the Tender Notification can be seen on the Notice Board of the 
Government Central Press, No. 6/E, 1st Cross KIADB, Peenya 1st Stage, Tumkur Road, 
Bangalore-560058. during the working hours of this Office. 


PR-102 Director 
ಮುದ್ರಣ, ಲೇಖನ ಸಾಮಗ್ರಿ ಮತ್ತು ಪ್ರಕಟಣೆಗಳ ನಿರ್ದೇಶಕರ ಕಾರ್ಯಾಲಯ 
ಸರ್ಕಾರಿ ಮುದ್ರಣಾಲಯ, ನಂ. 6ಇ, 1ನೇ ಅಡ್ಡರಸ್ತೆ, ಕೆ.ಐ.ಎ.ಡಿ.ಬಿ. ಪೀಣ್ಯ 1ನೇ ಹಂತ, 
ತುಮಕೂರು ರಸ್ತೆ, ಬೆಂಗಳೂರು-560 058 
ಸಂಕ್ಷಿಪ್ತ ಟೆಂಡರ್‌ ಅಧಿಸೂಚನೆ 
ಸಂ. ಪಿ. 4220/2003-04, ದಿನಾಂಕ: 11ನೇ ಫೆಬ್ರವರಿ 2004 

2004-2005ನೇ ಸಾಲಿಗೆ ಅಂದರೆ ದಿನಾಂಕ: 1.4.2004 ರಿಂದ 31.3.2005 ರವರೆಗೆ ಮುದ್ರಣ, ಲೇಖನ ಸಾಮಗ್ರಿ ಮತ್ತು 
ಪ್ರಕಟಣೆಗಳ ನಿರ್ದೇಶಕರ ಕಾರ್ಯಾಲಯ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಪೀಣ್ಯ, ಬೆಂಗಳೂರು, ಸರ್ಕಾರಿ ಕೇಂದ್ರ ಮುದ್ರಣಾಲಯ, 
ಪೀಣ್ಯ ಶೆಡ್‌, ಬೆಂಗಳೂರು, ಸರ್ಕಾರಿ ಹೊರವಲಯ ಮುದ್ರಣಾಲಯ, ಮೈಸೂರು ರಸ್ತೆ, ಬೆಂಗಳೂರು ಹಾಗೂ ಶಾಖಾ 
ಮುದ್ರಣಾಲಯಗಳಾದ ಧಾರವಾಡ, ಗುಲ್ಬರ್ಗ, ಮಡಿಕೇರಿ, ತುಮಕೂರು, ಕೋಲಾರ, ಮಂಗಳೂರು ಮತ್ತು ಶಿವಮೊಗ್ಗ ಇಲ್ಲಿಗೆ ಮೈಸೂರು 
ಪೇಪರ್‌ ಮಿಲ್ಸ್‌ ಲಿಮಿಟೆಡ್‌ ಪೇಪರ್‌ ಟೌನ್‌ ಭದ್ರಾವತಿಯಿಂದ ಕಾಗದ ಬಂಡಲ್‌ ಸಾಗಾಣಿಕೆ ಮಾಡಲು ನೋಂದಾಯಿತ ಸ್ವಂತ 
ವಾಹನಗಳನ್ನು ಹೊಂದಿರುವ ಸ್ಥಳೀಯ ಸಾಗಾಣಿಕೆ ಕಂಪನಿದಾರರಿಂದ ದಿನಾಂಕ: 12.3.2004 ರ ಮಧ್ಯಾಹ್ನ 4.30 ರವರೆಗೆ ಮೊಹರಾದ 
ಟೆಂಡರ್‌ ಅನ್ನು ಲಕೋಟೆ-| ಮತ್ತು ಲಕೋಟೆ-! ನ್ನು ಸ್ವೀಕರಿಸಲಾಗುವುದು. ಟೆಂಡರ್‌ನ ಲಕೋಟೆ-! ರ ಜೊತೆಯಲ್ಲಿ ರೂ. 10,000/- 
(ಮೊಬಲಗು ಹತ್ತು ಸಾವಿರದ ರೂಪಾಯಿಗಳು) ಮಾತ್ರ ಬ್ಯಾಂಕ್‌ ಡಿಮ್ಕಾಂಡ್‌ ಡ್ರಾಪ್ಟನ್ನು ನಿರ್ದೇಶಕರು, ಮುದ್ರಣ, ಲೇಖನ ಸಾಮಗ್ರಿ 
ಮತ್ತು ಪ್ರಕಟಣೆಗಳ ಇಲಾಖೆ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು-58, ಇವರ ಹೆಸರಿಗೆ ಪಡೆದು ಲಗತ್ತಿಸಬೇಕು. ಮತ್ತು 
ಮೊಹರಾದ ಟೆಂಡರ್‌ ಲಕೋಟೆ-! ಮತ್ತು ಲಕೋಟೆ-॥ ನ್ನು ನಿರ್ದೇಶಕರು, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ನಂ. 6ಇ, 1ನೇ ಅಡ್ಡರಸ್ತೆ, 
ಕೆ.ಐ.ಎ.ಡಿ.ಬಿ. ಪೀಣ್ಯ 1ನೇ ಹಂತ, ತುಮಕೂರು ರಸ್ತೆ ಬೆಂಗಳೂರು-560 058 ಇಲ್ಲಿಗೆ ಕಳುಹಿಸಿಕೊಡತಕ್ಕದ್ದು. ಮೊಹರಾದ ಲಕೋಟೆ-॥ 
ನ್ನು ದಿನಾಂಕ: 15.3.2004 ರ ಮಧ್ಯಾಹ್ನ 12.00 ಘಂಟೆಗೆ ನಿರ್ದೇಶಕರು, ಸರ್ಕಾರಿ ಮುದ್ರಣಾಲಯ, ಪೀಣ್ಯ, ಬೆಂಗಳೂರು ಇಲ್ಲಿ 
ತೆರೆಯಲಾಗುವುದು. ಲಕೋಟೆ-॥! ಅನ್ನು ದಿನಾಂಕ: 17.3.2004 ರ ಮಧ್ಯಾಹ್ನ 12.00 ಘಂಟೆಗೆ ತೆರೆಯಲಾಗುವುದು. ಮೇಲ್ಕಂಡ 
ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಿರ್ದೇಶಕರು, ಸರ್ಕಾರಿ ಮುದ್ರಣಾಲಯ, ಪೀಣ್ಯ, ತುಮಕೂರು ರಸ್ತೆ, ಬೆಂಗಳೂರು ಇಲ್ಲಿನ 
ಪ್ರಕಟಣಾ ಫಲಕದಲ್ಲಿ ಈ ಕಛೇರಿಯ ಕೆಲಸದ ವೇಳೆಯಲ್ಲಿ ನೋಡಬಹುದಾಗಿದೆ. 

ನಿರ್ದೇಶಕರು 


೨೫೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೨೬, ೨೦೦೪ ಭಾಗ - ೫ 





ಮುದ್ರಣ, ಲೇಖನ ಸಾಮಗ್ರಿ ಮತ್ತು ಪ್ರಕಟಣೆಗಳ ನಿರ್ದೇಶಕರ ಕಾರ್ಯಾಲಯ 
ಸರ್ಕಾರಿ ಮುದ್ರಣಾಲಯ, ನಂ. 6ಇ, 1ನೇ ಅಡ್ಡರಸ್ತೆ, ಕೆ.ಐ.ಎ.ಡಿ.ಬಿ. ಪೀಣ್ಯ 1ನೇ ಹಂತ, 
ತುಮಕೂರು ರಸ್ತೆ, ಬೆಂಗಳೂರು-560 058 
ಕಾಗದ ಸಾಗಾಣಿಕೆ ಟೆಂಡರ್‌ ಅಧಿಸೂಚನೆ 
ಸಂ. ಪಿ. 4220/2003-04, ದಿನಾಂಕ: 11ನೇ ಫೆಬ್ರವರಿ 2004 
2004-2005ನೇ ಸಾಲಿನಲ್ಲಿ ಮೈಸೂರು ಪೇಪರ್‌ ಮಿಲ್ಸ್‌ ಲಿಮಿಟೆಡ್‌, ಭದ್ರಾವತಿಯಿಂದ ಸರ್ಕಾರಿ ಮುದ್ರಣಾಲಯ, 


ಬೆಂಗಳೂರು ಹಾಗೂ ಸರ್ಕಾರಿ ಶಾಖಾ ಮುದ್ರಣಾಲಯಗಳಿಗೆ ಪೇಪರು ಬಂಡಲ್‌ಗಳನ್ನು ಹಾಗೂ ರೀಲ್‌ಗಳನ್ನು ಲಾರಿಗಳ ಮೂಲಕ 
ಸಾಗಾಣಿಕೆ ಮಾಡಬೇಕಾಗಿದ್ದು ನೋಂದಾಯಿತ ಸ್ವಂತ ವಾಹನಗಳನ್ನು ಹೊಂದಿರುವ ಸ್ಥಳೀಯ ಸಾಗಾಣಿಕೆ ಕಂಪನಿದಾರರಿಂದ ಟೆಂಡರ್‌ನ್ನು 
ಕರೆಯಲಾಗಿದೆ. ಟೆಂಡರ್‌ನ್ನು ಈ ಕೆಳಕಂಡ ಅರ್ಹತೆಯ ಆಧಾರದ ಮೇಲೆ ಮೊಹರಾದ ಲಕೋಟೆ-1 ಮತ್ತು ಲಕೋಟೆ-2 ರಲ್ಲಿ 
ಸಲ್ಲಿಸಬೇಕಾಗುತ್ತದೆ. 


1) 


2) 


3) 


4) 


5) 


6) 


1) 


2) 


3) 


4) 


5) 


6) 


7) 


ಲಕೋಟೆ-1 ರ ಷರತ್ತುಗಳು 
ಟೆಂಡರ್‌ದಾರರು ಕನಿಷ್ಠ ಪಕ್ಷ 2 ಸ್ವಂತ ಟ್ರಕ್‌ಗಳನ್ನು ಹೊಂದಿರಬೇಕು ಮತ್ತು ಆ ಬಗ್ಗೆ ದೃಢೀಕರಣ ಪತ್ರ ಲಗತ್ತಿಸಿರಬೇಕು. 
ಕರ್ನಾಟಕ ಮಾರಾಟ ತೆರಿಗೆಯ ನೋಂದಾಯಿತ ದೃಢೀಕರಣ ಪ್ರತಿ ಹಾಗೂ ನಮೂನೆ ಸಂಖ್ಯೆ 3 ರಲ್ಲಿ (ಡಿಸೆಂಬರ್‌ 2003) ರ 
ನವೀಕರಣ ಪ್ರತಿ (ವಾರ್ಷಿಕ ಆದಾಯ ತೆರಿಗೆ ಸಂದಾಯ ಪ್ರತಿಗಳನ್ನು ವಾರ್ಷಿಕ ವರದಿಯೊಂದಿಗೆ ಆದಾಯ ತೆರಿಗೆ 
ಅಧಿಕಾರಿಗಳಿಂದ ದೃಢೀಕರಿಸಿದ ಬಗ್ಗೆ ಪ್ರಮಾಣ ಪತ್ರವನ್ನು ಲಗತ್ತಿಸಿರಬೇಕು. 
ಆರ್ಥಿಕ ವರ್ಷ 2001-2002, 2002-2003 ಮತ್ತು 2003-2004ರ ಆದಾಯ ತೆರಿಗೆಯನ್ನು ಪಾವತಿ ಮಾಡಿರುವ ಬಗ್ಗೆ ಸ್ವೀಕೃತಿ 
ಪ್ರತಿಯನ್ನು ಲಗತ್ತಿಸಿರಬೇಕು. 
ಕಳೆದ 3 ವರ್ಷಗಳ ಲಾಭ ಮತ್ತು ನಷ್ಟಗಳ ಬಗ್ಗೆ ಲೆಕ್ಕ ಪರಿಶೋಧಕರಿಂದ ದೃಢೀಕರಣ ಪತ್ರ ಹಾಗೂ ರೂ. 8 ಲಕ್ಷದಷ್ಟು 
ವಾರ್ಷಿಕ ವ್ಯವಹಾರ ಮಾಡಿರುವುದರ ಬಗ್ಗೆ ಚಾರ್ಟೆಡ್‌ ಅಕೌಂಟೆಂಟ್‌ರವರಿಂದ ದೃಢೀಕರಣ ಪತ್ರವನ್ನು ಲಗತ್ತಿಸಿರಬೇಕು. 
ಟೆಂಡರ್‌ದಾರರು ಗರಿಷ್ಠ 5 ವರ್ಷಗಳ ಅನುಭವವನ್ನು ಹೊಂದಿರಬೇಕು ಮತ್ತು ಸಾಮಾನ್ಯ ಪರಿಶೀಲನೆಗಾಗಿ ಕನಿಷ್ಠ ಪಕ್ಷ 2 
ವರ್ಷಗಳ ಅನುಭವದ ಪ್ರಮಾಣ ಪತ್ರವನ್ನು ಲಗತ್ತಿಸಿರಬೇಕು. 
ಟೆಂಡರ್‌ದಾರರು ಟೆಂಡರಿನ ಜೊತೆಯಲ್ಲಿ ರೂ. 10,000 (ಹತ್ತು ಸಾವಿರ ರೂಪಾಯಿಗಳು ಮಾತ್ರ) ಗಳ ಡಿ.ಡಿ. ಯನ್ನು 
ನಿರ್ದೇಶಕರು, ಸರ್ಕಾರಿ ಮುದ್ರಣಾಲಯ, ಪೀಣ್ಯ, ಬೆಂಗಳೂರು ಇವರ ಹೆಸರಿನಲ್ಲಿ ಪಡೆದು ಲಗತ್ತಿಸಿರಬೇಕು. ನಗದು 
ರೂಪದಲ್ಲಿ ಹಣವನ್ನು ಸ್ವೀಕರಿಸುವುದಿಲ್ಲ, ಡಿಮ್ಕಾಂಡ್‌ ಡ್ರಾಫ್ಟ್‌ ಲಗತ್ತಿಸದೆ ಟೆಂಡರನ್ನು ತಿರಸ್ಕರಿಸಲಾಗುವುದು. 

ಲಕೋಟೆ-2ರ ಷರತ್ತುಗಳು 
ಟೆಂಡರ್‌ದಾರರು ಪ್ರತಿ ಮೆಟ್ರಿಕ್‌ ಟನ್‌ಗೆ / ಪೂರ್ತಿ ಲೋಡ್‌ಗೆ ಹಾಗೂ ಪಾರ್ಟ್‌ಲೋಡು ಡೋರ್‌ ಡೆಲಿವರಿ ಆಧಾರದ ಮೇಲೆ 
ಲೋಡಿಂಗ್‌ ಮತ್ತು ಅನ್‌ ಲೋಡಿಂಗ್‌ ದರಗಳನ್ನು ನೀಡಿರಬೇಕು ದರಗಳನ್ನು ಅಂಕಿ ಮತ್ತು ಅಕ್ಷರಗಳಿಂದ ಬರೆದಿರಬೇಕು. 
ಮೊಹರಾದ ಟೆಂಡರ್‌ ಲಕೋಟೆ ಮೇಲೆ ಲಕೋಟೆ-1 ಮತ್ತು ಲಕೋಟೆ-2 ಎಂದು ಹಾಗೂ “ಮೈಸೂರು ಪೇಪರ್‌ ಮಿಲ್ಸ್‌, 
ಪೇಪರ್‌ ಟೌನ್‌, ಭದ್ರಾವತಿಯಿಂದ ಸರ್ಕಾರಿ ಪಠ್ಯ ಪುಸ್ತಕ ಮುದ್ರಣಾಲಯ, ಸರಸ್ವತಿಪುರಂ, ಮೈಸೂರು ಇಲ್ಲಿಗೆ ಪೇಪರು ಮತ್ತು 
ರೀಲ್‌ಗಳನ್ನು ಸಾಗಾಣಿಕೆ ಮಾಡುವ ಬಗ್ಗೆ” ಎಂದು ನಮೂದಿಸಿರಬೇಕು. 
ಮೊಹರಾದ ಟೆಂಡರ್‌ಗಳನ್ನು ದಿನಾಂಕ: 12.3.2004 ರಂದು ಸಾಯಂಕಾಲ 4.30 ರವರೆಗೆ ಸ್ವೀಕರಿಸಲಾಗುವುದು, ಮೊಹರಾದ 
ಟೆಂಡರ್‌ ಲಕೋಟೆ-1ನ್ನು ದಿನಾಂಕ: 15.3.2004 ರ ಮಧ್ಯಾಹ್ನ 12.00 ಗಂಟೆಗೆ ತೆರೆಯಲಾಗುವುದು. ಲಕೋಟೆ-1ನ್ನು 
ಸಂಪೂರ್ಣವಾಗಿ ಪರಿಶೀಲಿಸಿದ ನಂತರ ಮೊಹರಾದ ಲಕೋಟೆ-2ನ್ನು ದಿನಾಂಕ: 17.3.2004 ರಂದು ಮಧ್ಯಾಹ್ನ 12.00 ಗಂಟೆಗೆ 
ನಿರ್ದೇಶಕರು ಸರ್ಕಾರಿ ಮುದ್ರಣಾಲಯ, ಪೀಣ್ಯ, ಬೆಂಗಳೂರು, ಇಲ್ಲಿ ತೆರೆಯಲಾಗುವುದು. 
ಟೆಂಡರ್‌ನ್ನು ತೆರೆಯುವಾಗ ಹಾಜರಾಗುವ ಟೆಂಡರ್‌ದಾರರು ಅಥವಾ ಅವರ ಪ್ರತಿನಿಧಿಗಳು ಆಯಾ ಸಂಸ್ಥೆಯ ಗುರುತು 
ಪತ್ರದೊಂದಿಗೆ ಹಾಜರಾಗತಕ್ಕದ್ದು. 
ಈ ಟೆಂಡರಿನ ಅವಧಿಯು 2004-2005ರ ಆರ್ಥಿಕ ವರ್ಷ ಮುಗಿಯುವವರೆಗೆ ಅಥವಾ ಮುಂದಿನ ಆದೇಶದವರೆಗೆ 
ಜಾರಿಯಲ್ಲಿರುತ್ತದೆ. 
ಟೆಂಡರ್‌ನ್ನು ಯಾವುದೇ ಕಾರಣಗಳನ್ನು ನೀಡದೆ ನಿರ್ದೇಶಕರು ಒಪ್ಪಬಹುದು ಅಥವಾ ತಿರಸ್ಕರಿಸಬಹುದಾಗಿದೆ. ಮತ್ತು 
ಟೆಂಡರ್‌ನ್ನು ಒಪ್ಪುವ ಅಥವಾ ತಿರಸ್ಕರಿಸುವ ಅಧಿಕಾರವು ಈ ಇಲಾಖೆಯ ನಿರ್ದೇಶಕರದ್ದೇ ಆಗಿರುತ್ತದೆ. ಟೆಂಡರಿನಲ್ಲಿ 
ಸೂಚಿಸಿರುವ ದರಗಳನ್ನು ನಿರ್ದೇಶಕರು ಯಾವುದೇ ಕಾರಣಗಳನ್ನು ನೀಡದೆ ತಿರಸ್ಕರಿಸಬಹುದಾಗಿದೆ. ಹಾಗೂ ಈ ವಿಚಾರದಲ್ಲಿ 
ಉಂಟಾಗುವ ಯಾವುದೇ ವಿವಾದಗಳಲ್ಲಿ ಈ ಇಲಾಖೆಯ ನಿರ್ದೇಶಕರದ್ದೇ ಅಂತಿಮ ತೀರ್ಮಾನವಾಗಿರುತ್ತದೆ. 
ಪಾರದರ್ಶಕ ನಿಯಮಗಳ ಪ್ರಕಾರ ಟೆಂಡರ್‌ದಾರರು ಸಲ್ಲಿಸಿರುವ ಮೊಹರಾದ ಲಕೋಟೆಯನ್ನು ತೆರೆದಾಗ ಲಕೋಟೆ-1ರ 
ಷರತ್ತುಗಳು ಮತ್ತು ನಿಬಂಧನೆಗಳ ಪೂರ್ಣ ಮಾಹಿತಿಯನ್ನು ಒದಗಿಸಿರುವ ಟೆಂಡರ್‌ದಾರರ ಲಕೋಟೆ-2ನ್ನು ಮಾತ್ರ 
ತೆರೆಯಲಾಗುವುದು. ಪೂರ್ಣವಾದ ಮಾಹಿತಿಯನ್ನು ಒದಗಿಸದ ಟೆಂಡರನ್ನು ಯಾವುದೇ ಕಾರಣವನ್ನು ನೀಡದೆ 
ತಿರಸ್ಕರಿಸಲಾಗುವುದು. 


ಭಾಗ - ೫ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಫೆಬ್ರವರಿ ೨೬, ೨೦೦೪ ೨೫೩ 





8 ಈ ಅಧಿಸೂಚನೆ ಪ್ರಕಾರ ನೀಡಿರುವ ಸಾಗಾಣಿಕೆ ದರವು ದಿನಾಂಕ: 1.4.2004 ರಿಂದ 31.3.2005 ರವರೆಗೆ 
ಸಿಂಧುತ್ವದಲ್ಲಿರುತ್ತದೆ. ಯಾವುದೇ ಕಾರಣಕ್ಕೆ ದರದಲ್ಲಿ ಬದಲಾವಣೆ ಮಾಡಲಾಗುವುದಿಲ್ಲ. 

9) ಜಯಶಾಲಿಗಳಾದ ಸಾಗಾಣಿಕೆದಾರರು ಮೈಸೂರು ಪೇಪರ್‌ ಮಿಲ್ಸ್‌ ಭದ್ರಾವತಿಯಿಂದ ಸರ್ಕಾರಿ ಪಠ್ಯ ಪುಸ್ತಕ ಮುದ್ರಣಾಲಯ, 
ಸರಸ್ವತಿಪುರಂ, ಮೈಸೂರು ಮುದ್ರಣಾಲಯಕ್ಕೆ ಪೇಪರು / ಬಂಡಲು / ರೀಲುಗಳನ್ನು ಸರಿಯಾಗಿ ಸಾಗಾಣಿಕೆ ಮಾಡದೆ ಇದ್ದಲ್ಲಿ / 
ಟ್ರಕ್‌ಗಳನ್ನು ಸಕಾಲದಲ್ಲಿ ಮೈಸೂರು ಪೇಪರ್‌ ಮಿಲ್ಸ್‌ ಭದ್ರಾವತಿ ಇವರಿಗೆ ಒದಗಿಸದಿದ್ದಲ್ಲಿ ಅವರು ನೀಡಿರುವ ಭದ್ರತಾ ಠೇವಣಿ 
ಹಣವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿ ಅವರ ಹೆಸರನ್ನು ಈ ಕಛೇರಿಯ ಕಪ್ಪು ಪಟ್ಟಿಯಲ್ಲಿ ಸೇರಿಸಲಾಗುವುದು. 

10) ಜಯಶಾಲಿಗಳಾದ ಟೆಂಡರುದಾರರು ರೂ. 100- (ರೂಪಾಯಿ ಒಂದು ನೂರು) ರ ಛಾಪ ಕಾಗದದಲ್ಲಿ ಒಪ್ಪಂದದ ಕರಾರು 
ಪತ್ರದೊಂದಿಗೆ ಈ ಕೆಳಗೆ ತಿಳಿಸಿದ ಮುದ್ರಣಾಲಯವಾರು ಬಡ್ಡಿರಹಿತ ಭದ್ರತಾ ಠೇವಣಿಯನ್ನು, ನಿರ್ದೇಶಕರು ಸರ್ಕಾರಿ 
ಮುದ್ರಣಾಲಯ ಪೀಣ್ಯ, ಬೆಂಗಳೂರು, ಇವರ ಹೆಸರಿನಲ್ಲಿ ಭದ್ರತಾ ಠೇವಣಿ ರೂ. 10,000/- (ರೂಪಾಯಿ ಹತ್ತು ಸಾವಿರ) 
ಮಾತ್ರ ಡಿ.ಡಿ. ಯನ್ನು ಸಲ್ಲಿಸಬೇಕು. 

11) ಆದಾಯ ತೆರಿಗೆಯನ್ನು ನಿಯಮಾನುಸಾರ ಕಟಾಯಿಸಲಾಗುತ್ತದೆ. 


















































ಕ್ರಮ ಸಂಖ್ಯೆ ಮುದ್ರಣಾಲಯಗಳ ಹೆಸರು ಭದ್ರತಾ ಠೇವಣಿ ರೂಪಾಯಿ 

1 ಸರ್ಕಾರಿ ಮುದ್ರಣಾಲಯ, ಪೀಣ್ಯ, ಬೆಂಗಳೂರು 

2 ಸರ್ಕಾರಿ ಲೇಖನ ಸಾಮಗ್ರಿ ಮಳಿಗೆ, ಬೆಂಗಳೂರು ರೂ. 40,000 
3 ಸರ್ಕಾರಿ ಹೊರವಲಯ ಮುದ್ರಣಾಲಯ, ಮೈಸೂರು ರಸ್ತೆ, ಬೆಂಗಳೂರು 

4 ಸರ್ಕಾರಿ ಶಾಖಾ ಮುದ್ರಣಾಲಯ, ಧಾರವಾಡ ರೂ. 25,000 
5 ಸರ್ಕಾರಿ ಶಾಖಾ ಮುದ್ರಣಾಲಯ, ಗುಲ್ಬರ್ಗಾ ರೂ. 25,000 
6 ಸರ್ಕಾರಿ ಶಾಖಾ ಮುದ್ರಣಾಲಯ, ತುಮಕೂರು ರೂ. 25,000 
7 ಸರ್ಕಾರಿ ಶಾಖಾ ಮುದ್ರಣಾಲಯ, ಕೋಲಾರ ರೂ. 10,000 
8 ಸರ್ಕಾರಿ ಶಾಖಾ ಮುದ್ರಣಾಲಯ, ಮಡಿಕೇರಿ ರೂ. 10,000 
9 ಸರ್ಕಾರಿ ಶಾಖಾ ಮುದ್ರಣಾಲಯ, ಮಂಗಳೂರು ರೂ. 10,000 
10 ಸರ್ಕಾರಿ ಶಾಖಾ ಮುದ್ರಣಾಲಯ, ಶಿವಮೊಗ್ಗ ರೂ. 10,000 

ಹೆಚ್ಚಿನ ಮಾಹಿತಿಯನ್ನು ಈ ಕಛೇರಿಯಿಂದ ಯಾವುದೇ ಕೆಲಸದ ದಿನದಂದು ಸಂಪರ್ಕಿಸಿ ಪಡೆಯಬಹುದು. 
ನಿರ್ದೇಶಕರು 


OFFICE OF THE DIRECTOR OF PRINTING, STATIONERY AND PUBLICATIONS 
Government Press, No. 6/E, Ist Cross, K.1.A.D.B. Peenya Ist Stage, 
Tumkur Road, Bangalore-560 058 
BRIEF TENDER NOTIFICATION 
No. ೧ 4220/2003-04 Date: 11th February 2004 

Sealed Tenders are invited in cover | & || from the local transporters having at least two own 
vehicles by the Director of Printing, Stationery & Publications, Government Central Press, No. 6/E, 1st 
Cross, KIADB, 1st Stage, Tumkur Road, Peenya, Bangalore-560 058. Upto 4-30 P.M. on 
12-03-2004 for the transportation of Paper bundles, bales and rules during the period from 01-04-2004 to 
31-03-2005 at Government Central Press, Peenya, Bangalore, Government Sub-urban Press, Mysore 
Road, Bangalore, Government Stationery Depot, Bangalore, Government Press, Peenya Shed, 
Bangalore, and also Government Branch Press at Dharwad, Gulbarga, Madikeri, Tumkur, Kolar, 
Mangalore & Shimoga. The Sealed Tenders should be accompany of E.M.D. of Rs. 10,000-00 (Rupees 
Ten thousand) only in cover | in the form of Bank Demand Draft in favour of the Director, Printing, 
Stationery & Publication, Government Central Press, Peenya, Bangalore-58. The Sealed Tender Cover-l 
will be opened on 15-03-2004 at 12-00 noon and cover Il will be opened on 17-03-2004 at 12-00 noon. 
Detailed of the Tender Notification can be seen on the Notice Board of the Government Central Press, 
No. 6/E, lst Cross KIADB, Peenya lst Stage, Tumkur Road, Bangalore-560 058, during the working hours 
of this Office. 
PR-111 Director 


ಸಹಾಯಕ ಕೃಷಿ ನಿರ್ದೇಶಕರು, ಕೃಷಿ ಅಭಿವೃದ್ಧಿ ಕೇಂದ್ರ, ತ್ಯಾವಣಿಗಿ, ಚನ್ನಗಿರಿ ತಾಲ್ಲೂಕು, ದಾವಣಗೆರೆ ಜಿಲ್ಲೆ 
ಹರಾಜು ಪ್ರಕಟಣೆ 
ಸಂಖ್ಯೆ: ಸಕ್ಕನಿ:ಕೃಅಕೇ-ತ್ಯಾ:ಉಗ್ರಾಣ:ನಿ:ವಸ್ತು:ಹ:2001-02, ದಿನಾಂಕ: 21ನೇ ಡಿಸೆಂಬರ್‌ 2001 
ಸಂಖ್ಯೆ: ಜಕ್ಕನಿ: ದಾಸಕ್ಕನಿ: ಎಡಿಸಿ: ತ್ಯಾ: ಉಗ್ರಾಣ: ಅ. ವಿಲೇವಾರಿ 2001-02, ದಿನಾಂಕ: 31ನೇ ಜನವರಿ 2002 
ವಿಷಯ: ಅನುಪಯುಕ್ತ ವಸ್ತುಗಳನ್ನು ವಿಲೇವಾರಿ ಮಾಡುವ ಬಗ್ಗೆ 


೨೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೨೬, ೨೦೦೪ ಭಾಗ - ೫ 





ಉಲ್ಲೇಖ: ಕೃಷಿ ಆಯುಕ್ತರು, ಬೆಂಗಳೂರು ಇವರ ಪತ್ರದ ಸಂಖ್ಯೆ: ಸಾಮಾನ್ಯ: ಜಡವಸ್ತು: ಆಉವ: ವಿಲೇವಾರಿ: 8: 
2003-04, ದಿನಾಂಕ: 28.1.2004. 

ಈ ಮೂಲಕ ತಿಳಿಸುವುದೇನೆಂದರೆ, ಸಹಾಯಕ ಕೃಷಿ ನಿರ್ದೇಶಕರು, ಕೃಷಿ ಅಭಿವೃದ್ಧಿ ಕೇಂದ್ರ, ತ್ಯಾವಣಿಗಿ, ದಾವಣಗೆರೆ ಜಿಲ್ಲೆ 
ಕಛೇರಿಯ ಅನುಪಯುಕ್ತ ವಸ್ತುಗಳನ್ನು ಹರಾಜು ಮಾಡಲು ಉಲ್ಲೇಖ ಪತ್ರದಲ್ಲಿ ಆದೇಶಿಸಿರುತ್ತಾರೆ. ಆದ್ದರಿಂದ ಈ ಕೆಳಕಂಡ ಅನುಪಯುಕ್ತ 
ವಸ್ತುಗಳನ್ನು ಸಹಾಯಕ ಕೃಷಿ ನಿರ್ದೇಶಕರು : ಕೃಷಿ ಅಭಿವೃದ್ದಿ ಕೇಂದ್ರ, ತ್ಯಾವಣಿಗಿ ಇವರ ಕಛೇರಿಯ ಆವರಣದಲ್ಲಿ ದಿನಾಂಕ: 8.3.2004 
ರಂದು ಅಪರಾಹ್ನ 3.00 ಗಂಟೆಗೆ ಹರಾಜು ಮಾಡಲಾಗುವುದು. ಆಸಕ್ತಿ ಉಳ್ಳವರು ಹರಾಜಿನಲ್ಲಿ ಭಾಗವಹಿಸಬಹುದೆಂದು ಈ ಮೂಲಕ 
ಸಾರ್ವಜನಿಕರ ಗಮನಕ್ಕೆ ತರಲಾಗಿದೆ. 



















































































ಕ್ರ. ಸಂ. ದಾಸ್ತಾನಿನ ಹೆಸರು ದಾಸ್ತಾನು ಪುಟದ ಪ್ರಮಾಣ ಮೌಲ್ಯ 
ಸಂಖ್ಯೆ ರೂ. ಪೈ. 
ಖಾಲಿ ಡ್ರಮ್‌ 12 1 183-75 
2 ಗೋದ್ರೇಜ್‌ ಟೈಪಿಸ್ಟ್‌ ಛೇರ್‌ 34 1 120-54 
3 ಸ್ಟೀಲ್‌ ಕಪ್‌ 40 18 27-50 
79-80 
4 ಖಾಲಿ ಚೀಲಗಳು 42 7 42-00 
5 ಸಲಿಕೆ 2 8 318-00 
190-80 
6 | ಟ್ರೆಸ್ಕಯರ್‌ 35 1 16-50 
7 ಡಿಂಗ್‌ ಟ್ರೆಸ್ಕಯರ್‌ 35 1 15-50 
8 ಸ ಡ್ರೆವರ್‌ 35 1 23-30 
9 ಕೈ ಗರಗಸ 35 1 32-50 
10 ಫುಟ್‌ರೋಲ್‌ 35 1 9-50 
1 |ಸುತ್ತಿಗೆ 35 1 17-50 
12 ಕಟಿಂಗ್‌ ಪ್ಲೇಯರ್‌ 35 1 19-00 
13 ಉದ್ದುಗೊಲ್ಲು 35 1 66-00 
14 ಟ್ಯಾಕ್‌ ಪೆರಿನ್‌ ಬ್ಲೇಡ್‌ 35 1 12-50 
15 ಜಂಕ್ಷನ್‌ ಬ್ಲೇಡ್‌ 35 1 9-00 
16 | ಹ್ಯಾಮರ್‌ 35 1 14-50 
17 ಕೊಡಲಿ 39 1 10-50 
18 ಲಾಕ್‌ 42 1 16-50 
19 ಕಾರ್ಪೆಂಟರ್‌ ಕ್ಲಾಂಪ್‌ 42 1 137-50 
20 ಕಬ್ಬಿಣದ ನೇಗಿಲು 46 2 505-00 
505-00 
21 ಪವರ್‌ ಟಿಲ್ಲರ್‌ ನಂ. 1 30 1 15,230-34 
ಇಂಜಿನ್‌ ನಂ. 75-0378 
ಚಾಸ್ಸಿ ನಂ. 75-04190 
22 ಪವರ್‌ ಟಿಲ್ಲರ್‌ ನಂ. 2 34 1 15,230-34 
ಇಂಜಿನ್‌ ನಂ. 74-02658 
ಚಾಸ್ಸಿ ನಂ. 74-03116 
23 ಪವರ್‌ ಟಿಲ್ಲರ್‌ ನಂ. 3 38 1 17,000-00 
ಇಂಜಿನ್‌ ನಂ. ಬಿ75-04563 
ಚಾಸ್ಸಿ ನಂ. ಬಿ75-07929 
24 ಟೈರ್‌ ವೀಲ್‌ ಸ್ಕಿಡ್‌ ಪ್ಲೇಟ್‌ 38 1 80-62 
25 ಜಾಕ್‌ ವೀಲ್‌ ಚೇಂಜರ್‌ 38 1 30-10 
26 ಪವರ್‌ ಟಿಲ್ಲರ್‌ ಕೇಜ್‌ವೀಲ್‌ 2 ಸೆಟ್‌ 55 2 900-00 
840-00 























ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೨೬, ೨೦೦೪ ೨೫೫ 



















































































ಕ್ರ.ಸ ದಾಸ್ತಾನಿನ ಹೆಸರು ದಾಸ್ತಾನು ಪುಟದ ಪ್ರಮಾಣ ಮೌಲ್ಯ 
ಸಂಖ್ಯೆ ರೂ. ಪೈ. 

27 ಪವರ್‌ ಟಿಲ್ಲರ್‌ ಟ್ರೈಲರ್‌ 60 2 14,850-00 

14,850-00 

28 ಟ್ರ್ಯಾಕ್ಟರ್‌ ಕೇಜ್‌ವೀಲ್‌ 46 1 4,900-00 
29 ರೋಟರಿ ಯೂನಿಟ್‌ ಆಫ್‌ ಪವರ್‌ 46 1 

ಟಿಲ್ಲರ್‌ 913-75 

30 | ಎಂ.ಬಿ. ಪ್ಲೋರ್‌ ವಿತ್‌ ರಾಕೇಟ್‌ 48 1 

31 ರಿಡ್ಕರ್‌ 48 1 338-62 

32 ಟೈರ್‌ ವೀಲ್‌ ಸೈಡ್‌ 48 1 80-62 

33 ಸೆವೆನ್‌ ಟೈಮ್‌ ಕಲ್ಪಿವೇಟರ್‌ 48 1 678-53 

34 ಟೂಲ್‌ ಕಿಟ್ಸ್‌ ಆಫ್‌ ಪವರ್‌ ಟಿಲ್ಲರ್‌ 

1) ವೀಲ್‌ ಚೇಂಜರ್‌ ಚಾಟ್‌ 52 1 
2) ಸ್ಪಾನರ್‌ ಸೈಜ್‌ 19-22 52 1 
3) ಸ್ಪಾನರ್‌ ಸೈಜ್‌ 14-17 52 1 
4) ಸ್ಟಾನರ್‌ ಸೈಜ್‌ 12-16 ಕಿ 1 120-00 
5) ಸ್ಪಾನರ್‌ ಸೈಜ್‌ 12-13 52 1 
6) ಸ್ಪಾನರ್‌ ಸೈಜ್‌ 10-12 52 1 
7) ಠಿಂಗ್ಸ್‌ ಸ್ಪಾನರ್‌ 14-17 52 1 
8) ವೀಲ್‌ ಸ್ಟಾನರ್‌ 17-22 52 1 
35 ಟಾರ್ಪಲಿನ್‌ 61 2 6,300-00 
ಒಟ್ಟು ಮೊತ್ತ ರೂ. 94,715-61 
(ರೂ. ತೊಂಭತ್ನಾಲ್ಕು ಸಾವಿರದ ಏಳು ನೂರಾ ಹದಿನೈದು ಅರವತ್ತೊಂದು ಪೈಸೆ ಮಾತ್ರ) 
ಷರತ್ತುಗಳು 

1. ಹರಾಜಿನಲ್ಲಿ ಬಿಡ್ಡುದಾರರು ಹರಾಜು ಪ್ರಾರಂಭವಾಗುವ ಮುನ್ನ ಪೂರ್ವಾಹ್ನ 11.00 ಗಂಟೆ ಒಳಗಾಗಿ ರೂ. 5,000.00 ಗಳ 
ಠೇವಣಿ ಹಣವನ್ನು ಕಛೇರಿಗೆ ಪಾವತಿಸತಕ್ಕದ್ದು. 

2. ಠೇವಣಿ ಹಣವನ್ನು ಪಾವತಿಸಿದ ಬಿಡ್‌ದಾರರು ಮಾತ್ರ ಹರಾಜಿನಲ್ಲಿ ಭಾಗವಹಿಸಬಹುದಾಗಿದೆ. 

3. ಹರಾಜು ಅಖೈರು ಆದ ಕೂಡಲೇ ಅಂತಿಮ ಬಿಡ್‌ದಾರರು ಬಿಡ್ಡಿನ ಮೊಬಲಗನ್ನು ಸ್ಥಳದಲ್ಲಿಯೇ ಪಾವತಿಸತಕ್ಕದ್ದು. ಹರಾಜು 
ಮಾಡಿದ ಬಿಡ್ಡು ಹಣಕ್ಕೆ ಸರ್ಕಾರದಿಂದ ಅನ್ವಯವಾಗುವ ಮಾರಾಟ ತೆರಿಗೆ ಮತ್ತು ಸರ್‌ಚಾರ್ಜ್‌ನ್ನು ಪಾವತಿಸತಕ್ಕದ್ದು. 
ಅನುಪಯುಕ್ತ ವಸ್ತುಗಳನ್ನು ಹರಾಜಿನಲ್ಲಿ ಭಾಗವಹಿಸುವವರು ಕಛೇರಿ ಸಮಯದಲ್ಲಿ ಖುದ್ದಾಗಿ ಪರಿಶೀಲಿಸಬಹುದಾಗಿದೆ. 
ಅಖೈರು ಬಿಡ್‌ದಾರರಿಗೆ ಅನುಪಯುಕ್ತ ಸಾಮಗ್ರಿಗಳನ್ನು ಕೃಷಿ ಆಯುಕ್ತರು, ಬೆಂಗಳೂರು ಇವರಿಂದ ಹರಾಜು ಮೊಬಲಗನ್ನು 
ಸ್ಥಿರೀಕರಿಸಿದ ನಂತರ ವಿತರಿಸಲಾಗುವುದು. 

6. ಅಂತಿಮ ಬಿಡ್‌ದಾರರು ಅನುಪಯುಕ್ತ ವಸ್ತುಗಳನ್ನು ಕೃಷಿ ಆಯುಕ್ತರು, ಒಪ್ಪಿಗೆ ಪಡೆದ ನಂತರ ಎತ್ತುವಳಿ ಮಾಡಲು ಈ 
ಕಛೇರಿಯಿಂದ ಪತ್ರದ ಮೂಲಕ ತಿಳಿಸಿದ ಒಂದು ವಾರದೊಳಗಾಗಿ ಎತ್ತುವಳಿ ಮಾಡದೇ ಇದ್ದಲ್ಲಿ ಬಿಡ್‌ದಾರರಿಂದ ಹಣವನ್ನು 
ಯಾವುದೇ ಕಾರಣ ನೀಡದೆ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು. 

7. ಹರಾಜನ್ನು ಒಪ್ಪವುದು, ಬಿಡುವುದು ಮತ್ತು ಹರಾಜನ್ನು ಮುಂದೂಡುವ ಹಾಗೂ ಇತರೆ ಅಧಿಕಾರವನ್ನು ಈ ಕಛೇರಿಯ 
ಮುಖ್ಯಸ್ಥರು ಅಥವಾ ಅವರಿಂದ ಅಧಿಕಾರ ಪಡೆದ ಅಧಿಕಾರಿಯವರು ಹೊಂದಿರುತ್ತಾರೆ. 

ಸಹಾಯಕ ಕೃಷಿ ನಿರ್ದೇಶಕರು, 
ಪಿ.ಆರ್‌. 106 ಕೃಷಿ ಅಭಿವೃದ್ದಿ ಕೇಂದ್ರ, ತ್ಯಾವಣಗಿ. 


IN THE COURT OF CITY CIVIL JUDGE AT BANGALORE 
(CCH-11) P & SC. No. 84/2003 
Between: 1. Mrs Syeda Zakia Alvi wife of Mr. Ghouse Baig aged about 60 years. 
2. Mrs. Ayesha Ruhi Daughter of late Ghouse Baig aged about 28 years 
both residing at C/o. Mr. Syed Akbar, No. 197, First Block, 
7th Main, Koramangala Bangalore 560 082 Petitoners 
Vs 
None Respondent 


೨೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೨೬, ೨೦೦೪ ಭಾಗ - ೫ 





GAZETTE PUBLICATION 

WHEREAS, the First Petitioner is the widow and second Petitioner is the daughter of one Mr. 
Ghouse Baig who expired on July 30, 1997, has filed an application under section 372 of the Indian 
Succession Act, 1925 for grant of the Succession Certificate favour of both the petitioners for the 
schedule Postal Saving Certificates. 

The court has fixed 30th day of March 2004 at 11 AM for the hearing of the said application. 

Any person/persons having objection for the same may enter appearance and 116 their objections 
on that day. 


SCHEDULE 


LIST OF NSCs PURCHASED BY LATE GHOUSE BAIG 












































































































































Sl.No. NSC's number Face value Date of Purchase Maturity value 
PURCHASED FROM GULBARGA HEAD POST OFFICE 
1 19BB 296581 Rs. 500.00 1.2.95 Rs. 1,007.50 
2 25CC 890057 Rs. 1,000.00 -do- Rs. 2,015.00 
3 25CC 919652 Rs. 1,000.00 24.6.95 Rs. 2,015.00 
4 33AA 989675 Rs. 100.00 -do- Rs. 201.50 
5 989676 Rs. 100.00 -do- Rs. 201.50 
6 989677 Rs. 100.00 -do- Rs. 201.50 
7 989678 Rs. 100.00 -do- Rs. 201.50 
Total Rs. 2,900.00 Rs. 3,843.50 
PURCHASED FROM GULBARGA ೧ 5 POST OFFICE 
8 09DD 324974 Rs. 5,000.00 13.1.94 Rs. 10,075.00 
9 324975 Rs. 5,000.00 -do- Rs. 10,075.00 
10 09DD 324996 Rs. 5,000.00 05.02.94 Rs. 10,075.00 
11 09DD 324997 Rs. 5,000.00 07.02.94 Rs. 10,075.00 
12 09DD 322201 Rs. 5,000.00 08.02.94 Rs. 10,075.00 
13 09DD 325000 Rs. 5,000.00 -do- Rs. 10,075.00 
14 21CC 262378 Rs. 1,000.00 06.06.94 Rs. 2,015.00 
15 262379 Rs. 1,000.00 -do- Rs. 2,015.00 
16 262380 Rs. 1,000.00 -do- Rs. 2,015.00 
17 21CC 262382 Rs. 1,000.00 07.06.94 Rs. 2,015.00 
18 262383 Rs. 1,000.00 -do- Rs. 2,015.00 
19 21CC 262708 Rs. 1,000.00 14.07.94 Rs. 2,015.00 
20 262709 Rs. 1,000.00 -do- Rs. 2,015.00 
21 262710 Rs. 1,000.00 -do- Rs. 2,015.00 
22 24CC 642388 Rs. 1,000.00 29.08.94 Rs. 2,015.00 
23 642389 Rs. 1,000.00 -do- Rs. 2,015.00 
Total Rs. 40,000.00 Rs. 80,600.00 
PURCHASED FROM BAHAMANIPURA POST OFFICE 

24 18CC 542857 Rs. 1,000.00 16.06.94 Rs. 2,015.00 
25 542858 Rs. 1,000.00 -do- Rs. 2,015.00 
26 18CC 542891 Rs. 1,000.00 30.07.94 Rs. 2,015.00 
27 542892 Rs. 1,000.00 -do- Rs. 2,015.00 
28 542893 Rs. 1,000.00 -do- Rs. 2,015.00 
29 18CC 543114 Rs. 1,000.00 01.09.94 Rs. 2,015.00 
30 543115 Rs. 1,000.00 -do- Rs. 2,015.00 
31 543116 Rs. 1,000.00 -do- Rs. 2,015.00 
32 03DD 589953 Rs. 5,000.00 06.09.94 Rs. 10,075.00 
33 21CC 262198 Rs. 1,000.00 -do- Rs. 2,015.00 
Total Rs. 14,000.00 Rs. 28,210.00 

33 Grand Total Rs. 56,900.00 Rs. 1,12,653.50 








Given under my hand and seal of the Court this 16th day of February 2004. 
Assistant Registrar 


PD-21 City Civil Court, Bangalore 


ಭಾಗ - ೫ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಫೆಬ್ರವರಿ ೨೬, ೨೦೦೪ ೨೫೭ 





ಕಾರ್ಯದರ್ಶಿ ಹಾಗೂ ನಿಯಂತ್ರಕರು, ಇಲಾಖಾ ಪರೀಕ್ಷೆಗಳು, ಕರ್ನಾಟಕ ಲೋಕಸೇವಾ ಆಯೋಗ, ಬೆಂಗಳೂರು 
ತಿದ್ದುಪಡಿ 
ನಂ. ಇಪ(2)7145:2003-04/ಪಿಎಸ್‌ಸಿ, ದಿನಾಂಕ: 20ನೇ ಫೆಬ್ರವರಿ 2004 

2003ರ ಪ್ರಥಮ ಅಧಿವೇಶನದ ಇಲಾಖಾ ಪರೀಕ್ಷೆಗಳ ಫಲಿತಾಂಶಗಳನ್ನು ಪ್ರಕಟಿಸಿರುವ ಈ ಕಛೇರಿಯ ಅಧಿಸೂಚನೆ ಸಂಖ್ಯೆ: 
ಇ.ಪ.(1)950/2003-04ಪಿಎಸ್‌ಸಿ ದಿನಾಂಕ: 28.10.2003 ನ್ನು ದಿನಾಂಕ: 13.11.2003 ರ ಕರ್ನಾಟಕ ರಾಜ್ಯಪತ್ರದ ಭಾಗ-5 ರಲ್ಲಿ 
ಪ್ರಕಟಿಸಲಾಗಿದ್ದು ಸದರಿ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಅಂಕಗಳ ಮರು ಎಣಿಕೆಗಾಗಿ ಕೆಲವೊಂದು ಅಭ್ಯರ್ಥಿಗಳಿಂದ ಬಂದಿದ್ದ 
ಕೋರಿಕೆಯಂತೆ ಮರುಎಣಿಕೆಯ ನಂತರ ಗಳಿಸಿದ್ದ ಅಂಕಗಳಲ್ಲಿ ಕಂಡು ಬಂದ ಬದಲಾವಣೆಗನುಸಾರವಾಗಿ ಕೆಳಕಂಡ ಫಲಿತಾಂಶವನ್ನು ಸದರಿ 
ಅಧಿಸೂಚನೆಗೆ ಸೇರಿಸಿ ಓದಿಕೊಳ್ಳತಕ್ಕದ್ದು. 












































ಪರಿಶಿಷ್ಟ "ಎ' 
ಕ್ರ.ಸಂ. ಕೇಂದ್ರ ನೋಂದಣಿ ಸಂಖ್ಯೆ ವಿಷಯ ತೇರ್ಗಡೆ ದರ್ಜೆ 
1 ಬೆಂಗಳೂರು 10326 ಅಕೌಂಟ್ಸ್‌ ಹೈಯರ್‌ ಸಾಮಾನ್ಯ 
ಡಿ ಬೆಂಗಳೂರು 13692 ಅಕೌಂಟ್ಸ್‌ ಹೈಯರ್‌ ಸಾಮಾನ್ಯ 
3 ಬೆಂಗಳೂರು 13815 ಜನರಲ್‌ ಲಾ ಭಾಗ-1 ಸಾಮಾನ್ಯ 
4 ಬೆಳಗಾವಿ 15089 ಎಸ್‌.ಎ.ಎಸ್‌. ಭಾಗ-2 ಸಾಮಾನ್ಯ 
5 ಮಂಡ್ಯ 30355 ಅಕೌಂಟ್ಸ್‌ ಹೈಯರ್‌ ಸಾಮಾನ್ಯ 
6 ಮೈಸೂರು 33608 ಎಸ್‌.ಎ.ಎಸ್‌. ಭಾಗ-3 ಸಾಮಾನ್ಯ 
7 ಹಾವೇರಿ 42414 ಅಕೌಂಟ್ಸ್‌ ಹೈಯರ್‌ ಸಾಮಾನ್ಯ 
ಕಾರ್ಯದರ್ಶಿ ಹಾಗೂ ನಿಯಂತ್ರಕರು 
ಪಿ.ಆರ್‌. 109 ಇಲಾಖಾ ಪರೀಕ್ಷೆಗಳು 


ಕರ್ನಾಟಕ ಲೋಕಸೇವಾ ಆಯೋಗ. 
ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಛೇರಿ, ದಾವಣಗೆರೆ ವಿಭಾಗ, ದಾವಣಗೆರೆ 
ಸಂಕ್ಷಿಪ್ತ ಟೆಂಡರ್‌ ಪ್ರಕಟಣೆ 
ಸಂಖ್ಯೆ: ಎ3-ಮೃ-ಅ.ಸ.-ಟೆಂ-ಸಿ.ಆರ್‌-8/2004-05, ದಿನಾಂಕ: 25ನೇ ಜನವರಿ 2004 
ದಾವಣಗೆರೆ ವಿಭಾಗದ ವ್ಯಾಪ್ತಿಯಲ್ಲಿರುವ ಇಂದಿರಾ ಪ್ರಿಯದರ್ಶಿನಿ ಕಿರು ಮೃಗಾಲಯ, ಅನಗೋಡು ಇಲ್ಲಿನ ಪ್ರಾಣಿ-ಪಕ್ಷಿಗಳಿಗೆ 
2004-05ನೇ ಸಾಲಿಗೆ ಈ ಕೆಳಗಿನ ಅನುಸೂಚಿಯಲ್ಲಿ ನಮೂದಿಸಲ್ಪಟ್ಟಿರುವ ಅಂದಾಜು ಪ್ರಮಾಣದ ಉತ್ತಮ ಗುಣಮಟ್ಟದ ಆಹಾರ 
ಪದಾರ್ಥಗಳನ್ನು ಪ್ರತಿ ದಿನದ ಅಗತ್ಯಕ್ಕೆ ಅನುಗುಣವಾಗಿ ಒದಗಿಸಲು ಈ ವಿಭಾಗದ ನೋಂದಾಯಿತ ಅರಣ್ಯ ಗುತ್ತಿಗೆದಾರರಿಂದ ಮೊಹರಾದ 
ಲಕೋಟೆಗಳಲ್ಲಿ ಟೆಂಡರ್‌ಗಳನ್ನು ದಿನಾಂಕ: 15.3.2004 ರಂದು ಅಪರಾಹ್ನ 4.30 ಗಂಟೆ ಯವರೆಗೆ ಸ್ವೀಕರಿಸಿ ಅದೇ ದಿನ 5 ಗಂಟೆಯ 
ನಂತರ ತೆರೆಯಲಾಗುವುದು. ಟೆಂಡರಿನ ಜೊತೆ ಮುಂಗಡ ಠೇವಣಿ ಬಾಬ್ತು ರೂ. 2,000- ಬ್ಯಾಂಕ್‌ ಡಿ.ಡಿ. ಅಥವಾ ಪೇ ಆರ್ಡರ್‌ 
ಲಗತ್ತಿಸಿರಬೇಕು. ಆದಾಯ ತೆರಿಗೆ ಚುಕ್ತಾ ಮಾಡಿದ ದೃಢೀಕರಣ ಪತ್ರ ಲಗತ್ತಿಸಬೇಕು. 






























































ಕ್ರ.ಸಂ. ಮೃಗಾಲಯದ ಹೆಸರು ಮತ್ತು ಸ್ಥಳ ಪ್ರತಿ ತಿಂಗಳಿಗೆ ಸರಬರಾಜು ಮಾಡಬೇಕಾದ ಆಹಾರ (ಕೆ.ಜಿ. ಗಳಲ್ಲಿ 
1 ಇಂದಿರಾ ಪ್ರಿಯದರ್ಶಿನಿ ಕಿರು ಮೃಗಾಲಯ, 1) ಹುರುಳಿ ನುಚ್ಚು 
ಅನಗೋಡು 2) ಕಡ್ಲೆ ಬೂಸ ತಲಾ 690 ಕೆ.ಜಿ. 
3) ಸೂರ್ಯಕಾಂತಿ ಹಿಂಡಿ 
4) ಅಕ್ಕಿ 34.5 ಕೆ.ಜಿ 
5) ಭತ್ತ 34.8 ಕೆ.ಜಿ 
6) ಜೋಳ 34.8 ಕೆ.ಜಿ 
7 ರಾಗಿ 34.8 ಕೆ.ಜಿ 
8) ಹುರಿಕಡಲೆ 4.3 ಕೆ.ಜಿ 
9) ಹೆಸರುಕಾಳು 4.3 ಕೆ.ಜಿ 
10) ಕಡ್ಲೆಕಾಳು 4.05 ಕೆ.ಜಿ 
11) ನವಣೆ 7.05 ಕೆ.ಜಿ 
12) ತರಕಾರಿಗಳು 237 ಕೆ.ಜಿ 
13) ಹಾಲು 
ನಿಬಂಧನೆಗಳು: 


1. ದಿನಾಂಕ: 15.3.2004 ರ ಮಧ್ಯಾಹ್ನ 1.00 ಗಂಟೆಯ ತನಕ ಟೆಂಡರ್‌ ಫಾರಂಗಳನ್ನು ಈ ಕಛೇರಿಯಲ್ಲಿ ವಿತರಿಸಲಾಗುವುದು. 
ಪ್ರತಿ ಟೆಂಡರ್‌ ಫಾರಂ ಬಾಬ್ತು ಶುಲ್ಕ ರೂ. 200/- ಗಳನ್ನು ಮತ್ತು ಇತರೆ ತೆರಿಗೆಯನ್ನು ಸಲ್ಲಿಸಿ ಪಡೆಯಬಹುದು. 


೨೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೨೬, ೨೦೦೪ ಭಾಗ - ೫ 





2. ಟೆಂಡರ್‌ ಪ್ರಕಟಣೆಯಲ್ಲಿ ಸೂಚಿಸಿದಂತೆ ಟೆಂಡರ್‌ನಲ್ಲಿ ಭಾಗವಹಿಸುವವರು ರೂ. 2000/- ಗಳ ಬ್ಯಾಂಕ್‌ ಡಿ.ಡಿ. ಅಥವಾ ಪೇ 
ಆರ್ಡರ್‌ಗಳನ್ನು ಇ.ಎಂ.ಡಿ. ಯಾಗಿ ಸಲ್ಲಿಸಬೇಕು. 
ಆದಾಯ ತೆರಿಗೆ ಮತ್ತು ವೃತ್ತಿ ತೆರಿಗೆಯ ತೀರುವಳಿ ದೃಢೀಕರಣವನ್ನು ಸಲ್ಲಿಸಬೇಕು. 
ಅದೇ ದಿನ 4.30 ಗಂಟೆಗೆ ಸರಿಯಾಗಿ ಟೆಂಡರ್‌ ಪೆಟ್ಟಿಗೆಯನ್ನು ಮುಚ್ಚಿ ಸೀಲ್‌ ಮಾಡಲಾಗುವುದು. ಅದೇ ದಿವಸದಂದು 3.00 
ಗಂಟೆಗೆ ಎಲ್ಲಾ ಬಿಡ್ಡುದಾರರ ಮುಂದೆ ಟೆಂಡರ್‌ನ್ನು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಅಥವಾ ಅವರಿಂದ ಅಧಿಕೃತವಾಗಿ 
ನೇಮಕಗೊಂಡ ಅಧಿಕಾರಿಗಳು ತೆರೆಯುವರು. 
5. ಗುತ್ತಿಗೆ ಅವಧಿ 31.3.2005 ರವರೆಗೆ ಇರುತ್ತದೆ. 
6. ಹೆಚ್ಚಿನ ವಿವರಗಳಿಗೆ ಈ ಕಛೇರಿಯಲ್ಲಿ ಕೆಲಸದ ವೇಳೆಯಲ್ಲಿ ಪಡೆಯಬಹುದಾಗಿದೆ. 
ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಪಿ.ಆರ್‌. 112 ದಾವಣಗೆರೆ ವಿಭಾಗ, ದಾವಣಗೆರೆ. 
ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ 
ಕಡವು ನಿರೀಕ್ಷಕರು, ಶಿವಮೊಗ್ಗ ವಲಯ, ದ್ವಾರಕನಾಥ ಕಲಾಮಂದಿರ ಕಟ್ಟಡ, ಸಾಗರ 
ಕಡವು ನಡೆಸುವ ಹಕ್ಕಿನ ಹರಾಜು ಪ್ರಕಟಣೆ 
ಸಂಖ್ಯೆ: ಒಜಸಾ:ಒಪಿಎ:ಕ್ರ.ಸಂ: 16:2003-04, ದಿನಾಂಕ: 12ನೇ ಫೆಬ್ರವರಿ 2004 
ಈ ಮೂಲಕ ಸಾರ್ವಜನಿಕರಲ್ಲಿ ತಿಳಿಯಪಡಿಸುವುದೇನೆಂದರೆ, ಈ ಕೆಳಗೆ ನಮೂದಿಸಿದ ಕಡವುಗಳನ್ನು 2004-05ನೇ ಸಾಲಿಗೆ 
ತಮ್ಮ ಸ್ವಂತ ನಾವೆಯನ್ನು ಇಟ್ಟುಕೊಂಡು ಕಡವು ನಡೆಸುವ ಹಕ್ಕನ್ನು ಕೆಳಗೆ ನಮೂದಿಸಿದ ದಿನಾಂಕ: ಸಮಯ ಹಾಗೂ ಸ್ಥಳದಲ್ಲಿ ಬಹಿರಂಗ 
ಹರಾಜು ನಡೆಸಲಾಗುವುದು. ಈ ಹರಾಜಿನಲ್ಲಿ ಭಾಗವಹಿಸಲು ಇಚ್ಚಿಸುವವರು, ಕೆಳಗೆ ಕಾಣಿಸಿದ ಸ್ಥಳದಲ್ಲಿ ಶರತ್ತುಗಳಿಗೆ ಒಳಪಟ್ಟಿರತಕ್ತದ್ದು. 






































ಕ್ರ. ಕಡವಿನ ತಾಲ್ಲೂಕು ಜಿಲ್ಲೆ | ಲಿಲಾವು ಮಾರಾಟದ ಕಡವಿನ ಕಡವಿನಲ್ಲಿ ಲಿಲಾವು ಪ್ರಾರಂಭಿಕ 
ಸಂ. ಹೆಸರು ಸ್ಥಳ, ದಿನಾಂಕ, ವೇಳೆ ಗುತ್ತಿಗೆ ಪ್ರಯಾಣಿಕ ಸಮಯದಲ್ಲಿ ಸರ್ಕಾರಿ 
ಅವಧಿ ರಿಂದ ಇಡಬೇಕಾದ ಸವಾಲು 
ಅಕರಿಸುವ ಭದ್ರತಾ ಮೊತ್ತ 
ಹಾಸಲು ದರ ಠೇವಣಿ 
1 ಮಂಡಗದ್ದೆ- ತೀರ್ಥಹಳ್ಳಿ ಕಡವು ನಿರೀಕ್ಷಕರ 1.5.2004 1-00 100-00 4875-00 
ಮುತ್ತಿನ ಶಿವಮೊಗ್ಗ ಜಿಲ್ಲೆ | ಕಛೇರಿ ದ್ವಾರಕನಾಥ ರಿಂದ 
ಕೊಪ್ಪ ಕಲಾ ಮಂದಿರ ಕಟ್ಟಡ, | 31.3.2005 
ಸಾಗರ ದಿ: 5.3.2004 | ರವರೆಗೆ 
ರ ಪೂರ್ವಾಹ್ನ 11 
ಗಂಟೆಗೆ 
2 ತೂದೂರು ಕಡವು ನಿರೀಕ್ಷಕರ 1.4.2004 1-00 100-00 550-00 
ಮಂಡವಳ್ಳಿ ಕಛೇರಿ ದ್ವಾರಕನಾಥ ರಿಂದ 
ಕಲಾ ಮಂದಿರ ಸಾಗರ | 31.3.2005 
ದಿ: 5.3.2004 ರವರೆಗೆ 
ಮಧ್ಯಾಹ್ನ 12 ಗಂಟೆಗೆ 





ಕಡವು ಹರಾಜಿನ ಷರತ್ತುಗಳು 

.  ಕಡವಿನ ಸೇವೆಗೆ ಬಳಸುವ ನಾವೆಯ ಸಾಮರ್ಥ್ಯಕ್ಕನುಗುಣವಾಗಿ ಪ್ರಯಾಣಿಕರ ಜೀವವಿಮೆ ಮಾಡಿಸತಕ್ಕದ್ದು. 

2. ಕಡವಿಗೆ ಇಲಾಖೆಯಿಂದ ನಾವೆ ಒದಗಿಸಿದಲ್ಲಿ ಇಲಾಖಾ ನಾವೆ ಬಾಡಿಗೆ ಪ್ರತಿ ದಿನಕ್ಕೆ ರೂ. 20.00 ರಂತೆ ಇಲಾಖೆಗೆ 
ಗುತ್ತಿಗೆದಾರರು ಸಂದಾಯ ಮಾಡಬೇಕಾಗುತ್ತದೆ. ಅಲ್ಲದೇ ಇಲಾಖಾ ನಾವೆಯ ಭದ್ರತೆ ಬಗ್ಗೆ ರೂ. 50,000.00 ಬ್ಯಾಂಕ್‌ 
ಗ್ಯಾರಂಟಿಯನ್ನು ಗುತ್ತಿಗೆ ಅವಧಿ ಮುಗಿಯುವವರೆಗೆ ಕೊಡತಕ್ಕದ್ದು. 

3. ಕಡವು ಹರಾಜಿನಲ್ಲಿ ಭಾಗವಹಿಸಲು ಇಚ್ಚಿಸುವ ಸ್ಪರ್ಧಿಗಳು ಹರಾಜು ನಡೆಸುವ ಅಧಿಕಾರಿಯವರೊಡನೆ ಹರಾಜು ಪ್ರಾರಂಭಿಸುವ 
ಮೊದಲು ಪ್ರಕಟಣೆಯಲ್ಲಿ ತಿಳಿಸಿರುವ ಹಣವನ್ನು ಠೇವಣಿಯಾಗಿ ಇಡತಕ್ಕದ್ದು. 

4. ಹರಾಜಿನಲ್ಲಿ ಗೆದ್ದವರ ಠೇವಣಿಯನ್ನು ಅವರಿಂದ ಪಾವತಿಸಲು ಇರುವ ಸವಾಲು ಮೊತ್ತದ ಹಣಕ್ಕೆ ವಜಾ ಮಾಡಲಾಗುವುದು. 
ಉಳಿದವರಿಗೆ ಹರಾಜು ಮುಗಿದ ಕೂಡಲೇ ಹಣ ವಾಪಸ್ಸು ಮಾಡಲಾಗುವುದು. 

5. ಬಹಿರಂಗ ಹರಾಜಿನಲ್ಲಿ ಭಾಗವಹಿಸಿ ಯಶಸ್ವಿಯಾದ ಗರಿಷ್ಠ ಮೊತ್ತದ ಸವಾಲುದಾರನು ಸಂಪೂರ್ಣ ಹಣವನ್ನು ಏಕ ಗಂಟಿನಲ್ಲಿ 
ಕೂಡಲೇ ಪಾವತಿ ಮಾಡಲು ಸಮರ್ಥರಿರಬೇಕು. 

6. ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖಾ ನಿರ್ದೇಶಕರ ವಿವೇಚನೆಗೊಳಪಟ್ಟು ಕಂತುಗಳನ್ನು ನೀಡಿದ್ದಲ್ಲಿ ಸೂಕ್ತ ಬ್ಯಾಂಕ್‌ 
ಗ್ಯಾರಂಟಿಯನ್ನು ನೀಡತಕ್ಕದ್ದು. 

7. ಬಹಿರಂಗ ಹರಾಜಿನಲ್ಲಿ ಸವಾಲಿನಲ್ಲಿ ಬೇಡಿದ ಗರಿಷ್ಠ ಮೊತ್ತದ ಶೇ. 10 ರಷ್ಟನ್ನು ಕನಿಷ್ಠ ರೂ. 50.00 ನ್ನು ಭದ್ರತಾ 
ಠೇವಣಿಯಾಗಿ ಪ್ರತ್ಯೇಕವಾಗಿ ಒಂದೇ ಗಂಟಿನಲ್ಲಿ ಲಿಲಾವಿನ ಸ್ಥಳದಲ್ಲಿ ಪಾವತಿ ಮಾಡತಕ್ಕದ್ದು. 


ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೨೬, ೨೦೦೪ ೨೫೯ 





8. 


10. 


11. 


12. 


13. 
14. 


15. 


16. 


17. 


18. 


ಹರಾಜಿನಲ್ಲಿ ಸಮಾಧಾನಕರ ಬೇಡಿಕೆ ಬಂದಲ್ಲಿ ಕಡವು ನಡೆಸುವ ಹಕ್ಕಿನ ಅವಧಿಯನ್ನು ಒಂದು ವರ್ಷದ ಬದಲಿಗೆ ಎರಡು 
ವರ್ಷಕ್ಕೆ ಸಹ ಲಿಲಾವು ಸ್ಥಳದಲ್ಲಿಯೇ ನಿರ್ಧರಿಸಲಾಗುವುದು. 
ಇಂತಹ ಸಂದರ್ಭದಲ್ಲಿ ಎರಡು ವರ್ಷದ ಬೇಡಿಕೆಯ ಮೊತ್ತವನ್ನು ಒಂದೇ ಗಂಟಿನಲ್ಲಿ ಅಥವಾ ಸೂಕ್ತ ಬ್ಯಾಂಕ್‌ ಗ್ಯಾರಂಟಿ 
ನೀಡಿದ್ದಲ್ಲಿ ಎರಡನೇ ವರ್ಷದ ಹಣವನ್ನು ಪ್ರತ್ಯೇಕ ಕಂತಿನಲ್ಲಿ ತುಂಬಲು ಅವಕಾಶ ನೀಡಲಾಗುವುದು. ಇದು ಬಂದರು ಮತ್ತು 
ಒಳನಾಡು ಜಲ ಸಾರಿಗೆ ಇಲಾಖಾ ನಿರ್ದೇಶಕರ ವಿವೇಚನೆಗೆ ಒಳಪಟ್ಟಿದೆ. 
ಹರಾಜಿನಲ್ಲಿ ಗೆದ್ದವರು ಹರಾಜಿನ ಹಣವನ್ನು ತಕ್ಷಣ ಪಾವತಿ ಮಾಡತಕ್ಕದ್ದು. ಅಥವಾ ಬ್ಯಾಂಕ್‌ ಗ್ಯಾರಂಟಿ ಪತ್ರ ನೀಡತಕ್ಕದ್ದು. 
ಇದಕ್ಕೆ ತಪ್ಪಿದ್ದಲ್ಲಿ ಅವರು ಕಟ್ಟಿದ ಠೇವಣಿಯನ್ನು ಕಳೆದುಕೊಳ್ಳುವರು ಅಂತಹ ತಪ್ಪಿತಸ್ಥ ಸವಾಲುಗಾರರು ಪುನಃ ಸವಾಲಿನಲ್ಲಿ 
ಭಾಗವಹಿಸುವ ಹಕ್ಕನ್ನು ಕಳೆದುಕೊಳ್ಳುತ್ತಾನೆ. 
ಹರಾಜಿನಲ್ಲಿ ಗೆದ್ದವರು ರೂ. 15.00 ಸ್ಟ್ಯಾಂಪ್‌ ಕಾಗದದ ಮೇಲೆ ಅವರ ಖರ್ಚಿನಲ್ಲೇ ಕರಾರು ಪತ್ರವನ್ನು ಬರೆದುಕೊಟ್ಟ ನಂತರ 
ಕಡವನ್ನು ವಹಿಸಿಕೊಡಲಾಗುವುದು ಅಥವಾ ಕಡವು ನಡೆಸಲು ಅನುಮತಿ ನೀಡಲಾಗುವುದು. 
ಕಡವು ಸೇವೆಗೆ ಉಪಯೋಗಿಸುವ ದೋಣಿಗಳನ್ನು ಕಡವು ಸೇವೆಗೆ ತೊಡಗಿಸುವ ಮೊದಲು ಕಡವು ನಿರೀಕ್ಷಕರ ಅಧಿಕಾರಿಗಳ 
ತಪಾಸಣೆಗೆ ಒಳಪಡಿಸಿ ಸರ್ಕಾರದ ನಿಯಮಾನುಸಾರ ಲೈಸನ್ಸ್‌ ಪಡೆಯಬೇಕು. 
ನಾವೆಗೆ ಅಗತ್ಯವಾದ ಜೀವ ರಕ್ಷಕ ಸಾಮಗ್ರಿಗಳನ್ನು ಒದಗಿಸತಕ್ಕದ್ದು. 
ಕಡವಿನಲ್ಲಿ ವಸೂಲು ಮಾಡುವ ಹಾಸಲು ದರಗಳ ಸೂಚನಾ ಫಲಕಗಳನ್ನು ಕಡವು ನಡೆಸುವ ಸ್ಥಳದಲ್ಲಿ ಬಹಿರಂಗವಾಗಿ 
ಪ್ರಕಟಿಸತಕ್ಕದ್ದು. 
ಕಡವು ಸರ್ಕಾರದ ಕರಾರು ಒಪ್ಪಂದದ ನಿಯಮಗಳಿಗೆ ಅನುಸಾರವಾಗಿ ನಡೆಸತಕ್ಕದ್ದು. ಇದಕ್ಕೆ ತಪ್ಪಿದಲ್ಲಿ ಹರಾಜಿನಲ್ಲಿ ಗೆದ್ದವರು 
ಪಡೆದ ಹಕ್ಕನ್ನು ಮತ್ತು ಕಟ್ಟಿದ ಹಣವನ್ನು ಕಳೆದುಕೊಳ್ಳುವರು. ಇದರಿಂದಾಗಿ ಸರ್ಕಾರಕ್ಕೆ ಆಗುವ ನಷ್ಟಕ್ಕೆ ಅವರೇ 
ಜವಾಬ್ದಾರರಾಗಿರುತ್ತಾರೆ. 
ಗುತ್ತಿಗೆದಾರರು ಪ್ರತಿ ತಿಂಗಳು ಕಡವಿನಲ್ಲಿ ಸಾಗಿಸಲಾದ ಪ್ರಯಾಣಿಕರ ಸರಕುಗಳ ಅಂಕಿಅಂಶಗಳನ್ನು ತಪ್ಪದೇ ಕಡವು ನಿರೀಕ್ಷಕರಿಗೆ 
ಒಪ್ಪಿಸತಕ್ಕದ್ದು. 
ಒಂದು ವೇಳೆ ಮೇಲಿನ ಷರತ್ತುಗಳನ್ನು ಪಾಲಿಸುವಲ್ಲಿ ಸ್ಪರ್ಧಿಗಳು ಅಸಮರ್ಥರಾದಲ್ಲಿ ಲಿಲಾವನ್ನು ಕೂಡಲೇ ರದ್ದುಪಡಿಸಿ, ಪುನಃ 
ಲಿಲಾವು ಮಾಡಲಾಗುವುದು. ಇದರಿಂದ ಸರ್ಕಾರಕ್ಕೆ ನಷ್ಟವಾದಲ್ಲಿ ಅವರನ್ನೇ ಜವಾಬ್ದಾರರನ್ನಾಗಿ ಮಾಡಲಾಗುವುದು. 
ಹರಾಜು ಮಾರಾಟವನ್ನು ಖಾಯಂ ಗೊಳಿಸುವ ಅಥವಾ ತಿರಸ್ಕರಿಸುವ ಅಧಿಕಾರವು ಕರ್ನಾಟಕ ರಾಜ್ಯದ ಬಂದರು ಮತ್ತು 
ಒಳನಾಡು ಜಲಸಾರಿಗೆ ಇಲಾಖೆಯ ನಿರ್ದೇಶಕರಿಗೆ ಸೇರಿರುತ್ತದೆ. 

ಎನ್‌.ಎಂ. ನಾರಾಯಣಸ್ವಾಮಿ 


ಪಿ.ಆರ್‌. 113 ಕಡವು ನಿರೀಕ್ಷಕರು 


ಶಿವಮೊಗ್ಗ ವಲಯ, ಸಾಗರ. 
ಉಪ ನಿರ್ದೇಶಕರು (ತರಬೇತಿ) ರವರ ಕಛೇರಿ, 
ರಾಜ್ಯ ಜಾನುವಾರು ಸಂವರ್ಧನಾ ಮತ್ತು ತರಬೇತಿ ಕೇಂದ್ರ, ಹೆಸರುಘಟ್ಟ, ಬೆಂಗಳೂರು-560 088 
ಹರಾಜು ಪ್ರಕಟಣೆ 
ಸಂಖ್ಯೆ: ರಾಜಾಸಂತಕೇಂ:61:ವಾಹನಗಳ ಹರಾಜು/2003-04/1978, ದಿನಾಂಕ: 5/12ನೇ ಫೆಬ್ರವರಿ 2004 

ವಿಷಯ: ನಿರುಪಯುಕ್ತ ವಾಹನವನ್ನು ಹರಾಜು ಮಾಡುವ ಬಗ್ಗೆ. 
ಉಲ್ಲೇಖ: ಸಾರಿಗೆ ಅಧಿಕಾರಿಯವರ ಪತ್ರ ಸಂಖ್ಯೆ: ಆರ್‌.ಟಿ.ಓ:ಬಿ.ಎನ್‌.ಜಿ. (ಎನ್‌) 2003-04, ದಿನಾಂಕ: 25.6.2003. 
ಈ ಮೂಲಕ ಸಾರ್ವಜನಿಕರಿಗೆ ತಿಳಿಯಪಡಿಸುವುದೇನೆಂದರೆ, ರಾಜ್ಯ ಜಾನುವಾರು ಸಂವರ್ಧನಾ ಮತ್ತು ತರಬೇತಿ ಕೇಂದ್ರ, 


ಹೆಸರುಘಟ್ಟ, ಬೆಂಗಳೂರು - 88 ರಲ್ಲಿರುವ ಈ ಕೆಳಕಂಡ ವಾಹನವನ್ನು ದಿನಾಂಕ: 6.4.2004 ರಂದು ಬೆಳಿಗ್ಗೆ 12.00 ಗಂಟೆಗೆ ಕಛೇರಿಯ 
ಆವರಣದಲ್ಲಿ ಬಹಿರಂಗ ಹರಾಜು ಮೂಲಕ ವಿಲೇವಾರಿ ಮಾಡಲಾಗುವುದು. 


ಹರಾಜು ಮಾಡಲು ಉದ್ದೇಶಿಸಿರುವ ನಿರುಪಯುಕ್ತ ವಾಹನದ ವಿವರ. 





ವಾಹನ ನೋಂದಣಿ ಸಂಖ್ಯೆ ಉತ್ಪಾದಕರು ಉತ್ಪಾದಿಸಿದ ವರ್ಷ ವಾಹನದ ವಿಧ ಇಂಧನ ಬಳಕೆ 








ಕ್ರ. ಸಂ. 
1 




















ಎಂ.ವೈ.ಡಿ. 8612 | 1967 ಲಾರಿ ಡೀಸೆಲ್‌ 





ನಿಬಂಧನೆಗಳು:- 


1. 


ಹರಾಜಿನಲ್ಲಿ ಭಾಗವಹಿಸತಕ್ಕವರು ಹರಾಜಿನ ಮೊದಲು ರೂ. 1000.00 (ಒಂದು ಸಾವಿರ) ಗಳನ್ನು ಠೇವಣಿಯಾಗಿ ಇಡಬೇಕು 
ಈ ಹಣವನ್ನು ಹರಾಜು ಪೂರೈಸಿದ ನಂತರ ಹಿಂತಿರುಗಿಸಲಾಗುವುದು (ಅಂಗೀಕರಿಸಿದ ಹರಾಜುದಾರರನ್ನು ಹೊರತುಪಡಿಸಿ) 
ಹರಾಜು ಮಾಡುವ ಅಧಿಕಾರಿಯವರು ಯಾವುದೇ ಕಾರಣವಿಲ್ಲದೆ ಬಿಡ್ಡನ್ನು ಮುನ್ಸೂಚನೆ ಇಲ್ಲದೆ ಹಸ್ತಾಂತರ ಮಾಡಲು 
ಒಪ್ಪಿಕೊಳ್ಳುವ ಅಥವಾ ತಿರಸ್ಕರಿಸುವ ಅಧಿಕಾರವನ್ನು ಪಡೆದಿರುತ್ತಾರೆ. 

ಮೇಲಾಧಿಕಾರಿಯವರಿಂದ ನೇಮಿಸಲ್ಪಟ್ಟ ಅಧಿಕಾರಿಗಳು ಬಹಿರಂಗ ಹರಾಜನ್ನು ನಡೆಸುವರು ಠೇವಣಿಯನ್ನು ತುಂಬಿದ 


ಹರಾಜುದಾರರು ಮಾತ್ರ ಹರಾಜಿನಲ್ಲಿ ಭಾಗವಹಿಸಲು ಅರ್ಹರಿರುತ್ತಾರೆ. 
ಯಶಸ್ವಿ ಹರಾಜುದಾರರು ಹರಾಜಿನ ಪೂರ್ತಿ ಹಣವನ್ನು ತೆರಿಗೆ ಸಹಿತ ತಕ್ಷಣವೇ ಪಾವತಿ ಮಾಡಿ ರಸೀದಿ ಪಡೆಯತಕ್ಕದ್ದು 


ತಪ್ಪಿದಲ್ಲಿ ಠೇವಣಿಯನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದಲ್ಲದೆ ನಷ್ಟದ ಮೊಬಲಗನ್ನು ಮೊದಲನೇ ಯಶಸ್ವಿ 


೨೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೨೬, ೨೦೦೪ ಭಾಗ - ೫ 





ಹರಾಜುದಾರರಿಂದಲೇ ರೆವಿನ್ಯೂ ಬಾಕಿ ಎಂದು ಪರಿಗಣಿಸಿ ವಸೂಲು ಮಾಡಲಾಗುವುದು, ಲಾಭವೇನಾದರೂ ಬಂದರೆ ಅದಕ್ಕೆ 
ಅವರು ಅರ್ಹರಲ್ಲ. 

5. ವಾಹನವು ಎಲ್ಲಿದೆಯೋ ಹೇಗಿದೆಯೋ ಹಾಗೆ ಈಗ ಇರುವ ಸ್ಥಳದಲ್ಲಿಯೇ ಹರಾಜು ಮಾಡಲಾಗುವುದು ಯಾವುದೇ ಕಾರಣಕ್ಕೂ 
ಸ್ಕ್ಯ್ವಾಪ್‌ (ಬಿಡಿ ಭಾಗ) ವೆಂದು ಪರಿಗಣಿಸಲಾಗುವುದಿಲ್ಲ. 

6. ಇಚ್ಚೆಯುಳ್ಳ ಹರಾಜುದಾರರು ಹರಾಜು ಮಾಡಲಿರುವ ನಿರುಪಯುಕ್ತ ವಾಹನವನ್ನು ಯಥಾಸ್ಥಿತಿಯಲ್ಲಿ ಉಪ ನಿರ್ದೇಶಕರು 
(ತರಬೇತಿ), ರಾಜ್ಯ ಜಾನುವಾರು ಸಂವರ್ಧನಾ ಮತ್ತು ತರಬೇತಿ ಕೇಂದ್ರ, ಹೆಸರಘಟ್ಟ, ಬೆಂಗಳೂರು-88 ರವರ ಆವರಣದಲ್ಲಿ 
ಕಛೇರಿಯ ವೇಳೆಯಲ್ಲಿ ನೋಡಬಹುದು. 

7. ಹೆಚ್ಚಿನ ಮಾಹಿತಿಗಾಗಿ ಉಪ ನಿರ್ದೇಶಕರು (ತರಬೇತಿ) ರವರನ್ನು ಸಂಪರ್ಕಿಸಬಹುದು. 

ಉಪ ನಿರ್ದೇಶಕರು (ತರಬೇತಿ) 
ಪಿ.ಆರ್‌. 114 ರಾಜ್ಯ ಜಾನುವಾರು ಸಂವರ್ಧನಾ ಮತ್ತು ತರಬೇತಿ ಕೇಂದ್ರ, 
ಹೆಸರಘಟ್ಟ, ಬೆಂಗಳೂರು-88 
ತೋಟಗಾರಿಕೆ ಇಲಾಖೆ 
ತೋಟಗಾರಿಕೆ ನಿರ್ದೇಶನಾಲಯ, ಲಾಲ್‌ಬಾಗ್‌, ಬೆಂಗಳೂರು-4 
ಕಡಿಮೆ ಅವಧಿಯ ಟೆಂಡರ್‌ ಪ್ರಕಟಣೆ 
ಸಂ: ತೋಇ:ತೋಸಾಂಬೆ:ಸತೋಅ-3:52:02-03, ದಿನಾಂಕ: 24ನೇ ಫೆಬ್ರವರಿ 2004 
ವಿಷಯ: 2003-04ನೇ ಸಾಲಿಗೆ ತೋಟಗಾರಿಕೆ ಇಲಾಖೆಗೆ ಸಮಗ್ರ ತೆಂಗು ಬೇಸಾಯ ಅಭಿವೃದ್ಧಿ ಯೋಜನೆ ಅಡಿ ಪ್ರಾತ್ಯಕ್ಷತೆ 
ತಾಕುಗಳ ಸ್ಥಾಪನೆ ಕಾರ್ಯಕ್ರಮದಡಿ ಬೇಕಾಗುವ ಪವರ್‌ ಸ್ಟೇಯರ್‌ ಸರಬರಾಜು ಮಾಡಲು ಟೆಂಡರ್‌ 
ಕರೆಯುವ ಬಗ್ಗೆ. 
ಉಲ್ಲೇಖ: ಸರ್ಕಾರದ ಆದೇಶ ಸಂ: ಎಸಿಎನ್‌:ಡಿಸಿಡಿ:1530:2000, ದಿನಾಂಕ: 7.11.2000. 
2003-04ನೇ ಸಾಲಿಗೆ ಸಮಗ್ರ ತೆಂಗು ಬೇಸಾಯ ಅಭಿವೃದ್ದಿ ಯೋಜನೆ ಅಡಿ ಪ್ರಾತ್ಯಕ್ಷತೆ ತಾಕುಗಳ ಸ್ಥಾಪನೆ ಕಾರ್ಯಕ್ರಮದಡಿ 
ಬೇಕಾಗುವ ಪವರ್‌ ಸ್ಟ್ರೇಯರ್‌ಗಳನ್ನು ಸರಬರಾಜು ಮಾಡಲು ಸರಬರಾಜುದಾರರು ತಮ್ಮ ಅತೀ ಕಡಿಮೆ ದರಗಳನ್ನು ನಮೂದಿಸಿ 
ಮೊಹರಾದ ಟೆಂಡರ್‌ ಲಕೋಟೆಯನ್ನು ಪವರ್‌ ಸ್ಟೇಯರ್‌ಗಳ ಟೆಂಡರ್‌ 2003-04, ಎಂದು ತೋಟಗಾರಿಕೆ ನಿರ್ದೇಶಕರು, ಲಾಲ್‌ಬಾಗ್‌, 
ಬೆಂಗಳೂರು-4 ರವರಿಗೆ ಕಳುಹಿಸತಕ್ಕದ್ದು. ಮೊಹರಾದ ಲಕೋಟೆಯ ಮೇಲೆ ಪವರ್‌ ಸ್ಟ್ರೇಯರ್‌ಗಳ ಪೂರೈಕೆಗೆ ಟೆಂಡರ್‌ 2003-04, 
ಎಂದು ನಮೂದಿಸತಕ್ಕದ್ದು. ಹೆಚ್ಚಿನ ಮಾಹಿತಿಯನ್ನು ತೋಟಗಾರಿಕೆ ಜಂಟಿ ನಿರ್ದೇಶಕರು, (ತೋಟದ ಬೆಳೆಗಳು), ಲಾಲ್‌ಬಾಗ್‌, 
ಬೆಂಗಳೂರು ರವರ ಕಛೇರಿಯಲ್ಲಿ ಬೆಳಿಗ್ಗೆ 10-00 ಗಂಟೆಯಿಂದ ಸಾಯಂಕಾಲ 5-00 ಗಂಟೆಯವರೆಗೆ ಪಡೆಯಬಹುದು (ಭಾನುವಾರ ಮತ್ತು 
ಇತರೆ ಸರ್ಕಾರಿ ರಜಾ ದಿನಗಳನ್ನು ಹೊರತುಪಡಿಸಿ). ನಿಗದಿತ ಟೆಂಡರ್‌ ಫಾರಂಗಳನ್ನು ತೋಟಗಾರಿಕೆ ನಿರ್ದೇಶನಾಲಯದಲ್ಲಿ ರೂ. 
100.00 (ರೂ. ಒಂದು ನೂರು ಮಾತ್ರ) ಹಣ ನೀಡಿ ದಿನಾಂಕ: 25.2.04 ರಿಂದ 5.3.04 ರವರೆಗೆ ಪಡೆಯಬಹುದಾಗಿದೆ. ನಿಗದಿತ 
ಟೆಂಡರ್‌ ಫಾರಂ ಅಲ್ಲದೆ ಇತರೆ ಯಾವುದೇ ರೀತಿಯಲ್ಲಿ ಟೆಂಡರ್‌ ಸಲ್ಲಿಸಿದ್ದರೆ ತಿರಸ್ಕರಿಸಲಾಗುವುದು. 
ಸರಬರಾಜುದಾರರು, ಸರಬರಾಜು ಮಾಡುವ ಪವರ್‌ ಸ್ಟೇಯರ್‌ಗಳ ಅತೀ ಕಡಿಮೆ ದರವನ್ನು ಟೆಂಡರ್‌ ಫಾರಂನಲ್ಲಿ 
ನಮೂದಿಸಿ ಇದರ ಜೊತೆ ರೂ. 25,000.00 (ರೂ. ಇಪ್ಪತ್ತೈದು ಸಾವಿರ ಮಾತ್ರ) ಭದ್ರತಾ ಠೇವಣಿ ಹಣವನ್ನು ಕ್ರಾಸ್‌ ಮಾಡಿರುವ 
ಬ್ಯಾಂಕ್‌ ಡ್ರಾಫ್ಟ್‌ ಮೂಲಕ ತೋಟಗಾರಿಕೆ ನಿರ್ದೇಶಕರು, ಲಾಲ್‌ಬಾಗ್‌, ಬೆಂಗಳೂರು ರವರ ಹೆಸರಿನಲ್ಲಿ ಪಡೆದು ದಿನಾಂಕ: 6.3.04 
ರಂದು ಮಧ್ಯಾಹ್ನ 4.00 ಗಂಟೆಯ ಒಳಗೆ ತೋಟಗಾರಿಕೆ ನಿರ್ದೇಶಕರು, ಲಾಲ್‌ಬಾಗ್‌, ಬೆಂಗಳೂರು-4 ಇಲ್ಲಿಗೆ ಕಛೇರಿ ವೇಳೆಯಲ್ಲಿ ಅಂಚೆ 
ಮುಖಾಂತರ ಅಥವಾ ಮುದ್ದಾಂ ಮುಖಾಂತರ ತಲುಪಿಸಬೇಕು. 
ಟೆಂಡರ್‌ಗಳನ್ನು ದಿನಾಂಕ: 6.3.04 ರಂದು 5.00 ಗಂಟೆಗೆ, ತೋಟಗಾರಿಕೆ ನಿರ್ದೇಶನಾಲಯ, ಲಾಲ್‌ಬಾಗ್‌, ಬೆಂಗಳೂರು 
ಇಲ್ಲಿ ತೆರೆಯಲಾಗುವುದು. ಈ ಪ್ರಕ್ರಿಯೆಯಲ್ಲಿ ಟೆಂಡರ್‌ ಒಪ್ಪಿಗೆಯಾಗದವರ ಭದ್ರತಾ ಹಣವನ್ನು ಹಿಂತಿರುಗಿಸಲಾಗುವುದು. ಟೆಂಡರ್‌ 
ಒಪ್ಪಿಗೆಯಾದವರ ಭದ್ರತಾ ಠೇವಣಿ ಹಣವನ್ನು ಅವರ ಸ್ಟ್ರೇಯರ್‌ಗಳ ಸರಬರಾಜು ಪ್ರಕ್ರಿಯೆ ಪೂರ್ಣವಾದ ನಂತರ, ನಿಗದಿಪಡಿಸಿದ 
ಪರಿಕರಗಳನ್ನು ಪಡೆದಿರುವ ಬಗ್ಗೆ ದೃಢೀಕರಣವನ್ನು ಸಂಬಂಧಪಟ್ಟ ಅಧಿಕಾರಿಗಳಿಂದ ಖಾತರಿ ಪಡೆದುಕೊಂಡ ಮೇಲೆ 
ಹಿಂತಿರುಗಿಸಲಾಗುವುದು. ಯಶಸ್ವಿಯಾದ ಟೆಂಡರ್‌ದಾರರ ಹೆಸರುಗಳನ್ನು ಎಲ್ಲಾ ಜಿಲ್ಲಾ ಅನುಷ್ಠಾನಾಧಿಕಾರಿಗಳಿಗೆ ಕಳುಹಿಸಿಕೊಡುವುದರಿಂದ 
ಅನುಮೋದಿತ ಟೆಂಡರ್‌ದಾರರು ಆಯಾ ಜಿಲ್ಲೆಯ ತೋಟಗಾರಿಕೆ ಉಪ ನಿರ್ದೇಶಕರು, (ಜಿಪಂ), ರವರಿಂದ ಬೇಡಿಕೆಗಳನ್ನು ಪಡೆದು 
ಸಾಗಾಣಿಕಾ ವೆಚ್ಚವನ್ನು ತಾವೆ ಭರಿಸಿಕೊಂಡು ತೋಟಗಾರಿಕೆ ಉಪ ನಿರ್ದೇಶಕರು (ಜಿಪಂ) ರವರು ಸೂಚಿಸುವ ಸ್ಥಳಕ್ಕೆ ಒಳ್ಳೆಯ 
ಗುಣಮಟ್ಟದ ಸ್ಟ್ರೇಯರ್‌ಗಳನ್ನು ಸರಬರಾಜು ಮಾಡಬೇಕು. ಕನಿಷ್ಠ ಟೆಂಡರ್‌ ದರವು ವಾಣಿಜ್ಯ ತೆರಿಗೆ ಹಾಗೂ ಸಾಗಾಣಿಕೆ ವೆಚ್ಚವನ್ನು 
ಒಳಗೊಂಡಿರಬೇಕು ಹಾಗೂ ಆಯಾ ಕ್ಷೇತ್ರಾಧಿಕಾರಿಗಳ ಸ್ಥಳಗಳಿಗೆ ಕಳುಹಿಸುವುದನ್ನು ಒಳಗೊಂಡಿರತಕ್ಕದ್ದು. 
ಷರತ್ತುಗಳು 

1. ಟೆಂಡರ್‌ ಫಾರಂನ್ನು ಸಂಸ್ಥೆಯ ಮಾಲೀಕರು ಸಲ್ಲಿಸತಕ್ಕದ್ದು. ಇತರೆ ಅಧಿಕಾರಿಯು ಸಲ್ಲಿಸುವುದಾದರೆ, ಮಾಲೀಕರಿಂದ 
ದೃಢೀಕರಣ ಪತ್ರದ ಮೂಲಪ್ರತಿ ಲಗತ್ತಿಸಬೇಕು. 

2. ಸರಬರಾಜು ಮಾಡುವ ಕಂಪನಿ: ಸಂಸ್ಥೆಗಳು ರಿಜಿಸ್ಟರ್‌: ನೋಂದಾವಣೆ ಆಗಿರಬೇಕು (ಪ್ರತಿ ಲಗತ್ತಿಸಬೇಕು) ಹಾಗೂ ಟೆಂಡರ್‌ 
ದಾರರು ಪರಿಕರಗಳಿಗೆ ತಮ್ಮ ಅತೀ ಕಡಿಮೆ ದರವನ್ನು ವಾಣಿಜ್ಯ ತೆರಿಗೆ ಹಾಗೂ ಸಾಗಾಣಿಕೆ ವೆಚ್ಚ ಸೇರಿದಂತೆ ನಮೂದಿಸಬೇಕು. 


ಭಾಗ - ೫ ಕರ್ನಾಟಕ ರಾಜ್ಯಹತ, ಗುರುವಾರ ಫೆಬ್ರವರಿ ೨೬, ೨೦೦೪ ೨೬೧ 





3. ಟೆಂಡರ್‌ದಾರರು ಕಳೆದ ವರ್ಷದ ಆದಾಯವಾಣಿಜ್ಯ ತೆರಿಗೆ ದಾಖಲಾತಿಗಳನ್ನು ಟೆಂಡರ್‌ ಸಲ್ಲಿಸುವಾಗ ಒದಗಿಸಬೇಕು. 
(ಕೆ.ಎಸ್‌.ಟಿ, ಸಿ.ಎಸ್‌.ಟಿ ವಿವರಗಳು) 

4. ಜಿಲ್ಲೆಯ / ಅಧಿಕಾರಿಗಳಿಂದ ನೀಡಲಾಗುವ ಇಂಡೆಂಟ್‌ ಪ್ರಕಾರ ಒಳ್ಳೆಯ ಗುಣಮಟ್ಟದ ಸ್ಟ್ರೇಯರ್‌ಗಳನ್ನು 
ಸರಬರಾಜು ಮಾಡತಕ್ಕದ್ದು. 

5. ಸರಬರಾಜು ಮಾಡುವ ಪವರ್‌ ಸ್ಟ್ರೇಯರ್‌ ಲಗತ್ತಿಸಿರುವ ಅನುಬಂಧದಂತೆ ಗುಣಮಟ್ಟ / ಸ್ಪೆಸಿಫಿಕೇಷನ್ಸ್‌ ಹೊಂದಿರಬೇಕು. 

6. ಟೆಂಡರ್‌ ಸಲ್ಲಿಸುವವರು ವಿಳಾಸವನ್ನು ಟೆಂಡರ್‌ನಲ್ಲಿ ಸ್ಪಷ್ಟವಾಗಿ ನಮೂದಿಸಿರಬೇಕು. 

7. ಸರಬರಾಜುದಾರರು ಪವರ್‌ ಸ್ಟ್ರೇಯರ್‌ನ ಸ್ವತಃ ಉತ್ಪಾದಕರಾಗಿರಬೇಕು / ದೃಢೀಕೃತ ಡಿಸ್ಟ್ರಿಬ್ಯೂಟರ್‌ಗಳಾಗಿರಬೇಕು. ದೃಢೀಕೃತ 
ಡಿಸ್ಟ್ರಿಬ್ಯೂಟರ್‌ ಎಂಬುದಕ್ಕೆ ದೃಢೀಕರಿಸಿದ ದಾಖಲಾತಿಗಳನ್ನು ಲಗತ್ತಿಸಬೇಕು. 

8. ಭದ್ರತಾ ಹಣವನ್ನು ಕ್ರಾಸ್‌ ಮಾಡಿದ ಡ್ರಾಫ್ಟ್‌ ರೂಪದಲ್ಲಿ ಮಾತ್ರ ಸಲ್ಲಿಸಬೇಕು. ಚೆಕ್‌ ಅಥವಾ ರಾಷ್ಟ್ರೀಯ ಉಳಿತಾಯ ಪತ್ರಗಳ 
ಮೂಲಕ ಸಲ್ಲಿಸಿದ್ದಲ್ಲಿ ಸ್ವೀಕರಿಸಲಾಗುವುದಿಲ್ಲ. 

9. ಸ್ಟ್ರೇಯರ್‌ಗಳ ಪ್ರಮಾಣವನ್ನು ನಮೂದಿಸಿರುವಷ್ಟು ಒದಗಿಸುವ ಸಾಮರ್ಥ್ಯವುಳ್ಳವರು ಮಾತ್ರ ಟೆಂಡರ್‌ನಲ್ಲಿ ಭಾಗವಹಿಸುವುದು. 

10. ಯಶಸ್ವಿಯಾದ ಸರಬರಾಜುದಾರರ ವಿಳಾಸಗಳನ್ನು ರಾಜ್ಯದ ವಿವಿಧ ಜಿಲ್ಲೆಗಳ ತೋಟಗಾರಿಕೆ ಉಪ ನಿರ್ದೇಶಕರು (ಜಿಲ್ಲಾ 
ಪಂಚಾಯತ್‌) ಗಳಿಗೆ ಕಳುಹಿಸಿಕೊಡಲಾಗುವುದರಿಂದ ಬೇಡಿಕೆಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳಿಂದ ಪಡೆದು ಆಯಾ 
ಜಿಲ್ಲೆಗಳಿಗೆ ಅವರು ಸೂಚಿಸುವ ಸ್ಥಳಗಳಿಗೆ ತಮ್ಮ ಸ್ವಂತ ಖರ್ಚಿನಲ್ಲಿ ಅನುಷ್ಠಾನಾಧಿಕಾರಿಗಳು ತಿಳಿಸಿದ ದಿನಾಂಕದೊಳಗಾಗಿ 
ಸರಬರಾಜು ಮಾಡಲು ಸಿದ್ದರಿರಬೇಕು. 

11. ಯಶಸ್ವಿಯಾದ ಯಾವುದೇ ಟೆಂಡರ್‌ದಾರರಿಗೆ ನಿರ್ದೇಶನಾಲಯದಿಂದ ನೇರವಾಗಿ ಸ್ಟ್ರೇಯರ್‌ಗಳನ್ನು ಸರಬರಾಜು ಮಾಡಲು 
ಬೇಡಿಕೆ ನೀಡಲಾಗುವುದಿಲ್ಲ. ಬೇಡಿಕೆಗಳನ್ನು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮಾತ್ರ ನೀಡುವುದು. ಅನುಮೋದಿತ 
ಸರಬರಾಜುದಾರರಿಗೆ ಬೇಡಿಕೆಗಳನ್ನು ನೀಡುವುದು ಅಥವಾ ಬಿಡುವುದು ಆಯಾ ಜಿಲ್ಲೆಗಳ ಅನುಷ್ಠಾನಾಧಿಕಾರಿಗಳಿಗೆ 
ಸಂಬಂಧಿಸಿರುತ್ತದೆ. ಈ ಬಗ್ಗೆ ಯಾವುದೇ ದೂರುಗಳು ಬಂದಲ್ಲಿ ನಿರ್ದೇಶನಾಲಯವು ಸ್ವೀಕರಿಸುವುದಿಲ್ಲ. 

12. ನಿರ್ದೇಶನಾಲಯವು ಯಾವುದೇ ಕಾರಣ ನೀಡದೇ ಟೆಂಡರ್‌ ಅನ್ನು ರದ್ದುಗೊಳಿಸುವ ಹಕ್ಕು ಹೊಂದಿರುತ್ತದೆ. 

13. ಟೆಂಡರ್‌ ಫಾರಂ ಬೆಲೆ ರೂ. 100.00 ಅನ್ನು ನೀಡಿ ನಿರ್ದೇಶನಾಲಯದಿಂದ ಟೆಂಡರ್‌ ಫಾರಂ ಪಡೆಯತಕ್ಕದ್ದು. 

14. ಪವರ್‌ ಸ್ಟೇಯರ್‌ಗೆ ಐ.ಎಸ್‌.ಐ/ಐ.ಎಸ್‌.ಒ ದೃಢೀಕರಣ ಇರಬೇಕು ಹಾಗೂ ಸಂಬಂಧಪಟ್ಟ ದೃಢೀಕರಣ ಪತ್ರವನ್ನು 
ಲಗತ್ತಿಸಬೇಕು. 

15. ಪವರ್‌ ಸ್ಟೇಯರ್‌ ಗುಣಮಟ್ಟವನ್ನು ಪರೀಕ್ಷಿಸಿ ತೀರ್ಮಾನಿಸುವ ಪೂರ್ಣ ಅಧಿಕಾರ, ಇಲಾಖೆಯ ವ್ಯಾಪ್ತಿಗೆ ಒಳಪಟ್ಟಿರುತ್ತದೆ. ಈ 
ವಿಷಯದಲ್ಲಿ ಇಲಾಖೆಯ ನಿರ್ಧಾರ ಅಂತಿಮವಾಗಿರುತ್ತದೆ. 

16. ನಿರ್ದೇಶನಾಲಯವು ಯಾವುದೇ ಕಾರಣ ನೀಡದೆ, ಟೆಂಡರ್‌ ಅನ್ನು ಪುರಸ್ಕರಿಸುವ ಅಥವಾ ತಿರಸ್ಕರಿಸುವ ಹಕ್ಕು ಹೊಂದಿರುತ್ತದೆ. 

17. ಮೇಲೆ ಹೇಳಿದ ನಿಬಂಧನೆಗಳನ್ನು, ದೃಢೀಕರಿಸುತ್ತಾ, ಸರಬರಾಜುದಾರರು, ಕರಾರು ಒಪ್ಪಿಗೆ ಪತ್ರವನ್ನು ರೂ. 20.00 ಬೆಲೆಯ 
ಛಾಪಾ ಕಾಗದದ ಮೇಲೆ ಬರೆದು ಸಹಿ ಮಾಡಿಕೊಡಬೇಕು. 

18. ಅನುಮೋದಿತ ಟೆಂಡರ್‌ದಾರರು ಸರಬರಾಜು ಮೊತ್ತದ ಶೇಕಡ 5 ರಷ್ಟು ಮೊತ್ತವನ್ನು ಕ್ರಾಸ್‌ ಮಾಡಿದ ಡಿ.ಡಿ. ರೂಪದಲ್ಲಿ 
ಮುಂಗಡ ಭದ್ರತಾ ಠೇವಣಿಯನ್ನು, ತೋಟಗಾರಿಕೆ ನಿರ್ದೇಶಕರು ರವರ ಹೆಸರಿನಲ್ಲಿ ನೀಡಬೇಕು. 

19. ಟೆಂಡರ್‌ದಾರರು ಮೇಲಿನ ಯಾವುದೇ ಷರತ್ತುಗಳನ್ನು ಪಾಲಿಸದಿದ್ದಲ್ಲಿ ಅವರ ಇ.ಎಂ.ಡಿ. ಮೊತ್ತ ಹಾಗೂ ಮುಂಗಡ ಭದ್ರತಾ 
ಠೇವಣಿಯನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಲಾಗುವುದು. 

20. ಯಾವುದೇ ಕಾನೂನು ಪರಿಹಾರಗಳಿಗೆ ಬೆಂಗಳೂರು ವ್ಯಾಪ್ತಿಯ ಕೋರ್ಟುಗಳಿಗೆ ಸೀಮಿತವಾಗಿರುತ್ತದೆ. 

ತೋಟಗಾರಿಕೆ ನಿರ್ದೇಶಕರು 

ಪಿ.ಆರ್‌. 115 ಲಾಲ್‌ಬಾಗ್‌, ಬೆಂಗಳೂರು. 

ಔಷಧ ನಿಯಂತ್ರಣ ಇಲಾಖೆ 
ಅಧೀಕ್ಷಕರ ಕಛೇರಿ, ಔಷಧ ಪರೀಕ್ಷಾ ಪ್ರಯೋಗಾಲಯ, ಅರಮನೆ ರಸ್ತೆ, ಬೆಂಗಳೂರು-560 001 
ಅಲ್ಪಾವಧಿ ಮರು ಟೆಂಡರ್‌ ಪ್ರಕಟಣೆ 
ಸಂಖ್ಯೆ: ಔನಿಇ:ಔಪಪ್ರ:ಟಿಐಎ:2:2003-04, ದಿನಾಂಕ: 20ನೇ ಫೆಬ್ರವರಿ 2004 

ಅಧಿಕೃತ ಉತ್ಪಾದಕರು, ವಿತರಕರಿಂದ 1) ಹೆಚ್‌.ಪಿ.ಎಲ್‌.ಸಿ. ಕಾಲಮ್ಸ್‌, 2) ವಾಟರ್‌ ಪ್ಯೂರಿಫಿಕೇಷನ್‌ ಸಿಸ್ಟಮ್‌, 
3) ಪಾರ್ಟಿಕಲ್‌ ಕೌಂಟರ್‌, ಮತ್ತು 4) ಅರ್‌ಗಾನ್‌ ಬಾತ್‌ ಇವುಗಳನ್ನು ಔಷಧ ಪರೀಕ್ಷಾ ಪ್ರಯೋಗಾಲಯ, ಬೆಂಗಳೂರು ಇಲ್ಲಿಗೆ 
ಪೂರೈಸಲು ಮೊಹರಾದ ಟೆಂಡರ್‌ನ್ನು ಆಹ್ವಾನಿಸಲಾಗಿದೆ. ಟೆಂಡರ್‌ ನಮೂನೆ ಶುಲ್ಕ ರೂ. 300.00, ಕೆ.ಎಸ್‌.ಟಿ. ಶೇ. 8, ಟೆಂಡರ್‌ 
ನಮೂನೆಗಳನ್ನು ಮಾರಾಟ ಮಾಡಲು ಕೊನೆಯ ದಿನಾಂಕ: 6.3.2004 ರ 4 ಘಂಟೆಯವರೆಗೆ, ಟೆಂಡರ್‌ ಸ್ವೀಕರಿಸಲು ಕೊನೆಯ ದಿನಾಂಕ: 
8.3.2004ರ 4 ಘಂಟೆಯವರೆಗೆ ಮತ್ತು ತೆರೆಯುವುದು ದಿನಾಂಕ: 9.3.2004ರ 11.00 ಘಂಟೆಗೆ. ದಿನಾಂಕ: 9.3.2004 ರಂದು 
ರಜೆಯೆಂದು ಘೋಷಿಸಲ್ಪಟ್ಟರೆ, ಮುಂದಿನ ಕೆಲಸದ ದಿನದಂದು ಟೆಂಡರ್‌ ತೆರೆಯಲಾಗುವುದು. ಟೆಂಡರ್‌ ಫಾರಂಗಳನ್ನು ದಿನಾಂಕ: 


ಸ್‌ು 


26.2.2004 ರಂದು ಮಾರಾಟ ಮಾಡಲಾಗುವುದು. ಇತರೆ ವಿವರಗಳನ್ನು ಸದರಿ ಕಛೇರಿಯಿಂದ ಪಡೆಯಬಹುದು. 


ಸ್ಪೆಸಿಫಿಕೇಷನ್‌ ಪ್ರಕಾರ 


(4 


೨೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೨೬, ೨೦೦೪ ಭಾಗ - ೫ 



































ಉಪಕರಣದ ಹೆಸರು ಪರಿಮಾಣ ಇ.ಎಂ.ಡಿ. 

1) ಹೆಚ್‌.ಪಿ.ಎಲ್‌.ಸಿ. ವಾಟರ್‌ 1 ಸಂಖ್ಯೆ 4,500.00 
ಪ್ಯೂರಿಫಿಕೇಷನ್‌ 
2) ಅರ್‌ಗಾನ್‌ಬಾತ್‌ 1 ಸಂಖ್ಯೆ 4,000.00 
3) ಪಾರ್ಟಿಕಲ್‌ ಕೌಂಟರ್‌ 1 ಸಂಖ್ಯೆ 15,000.00 
4) ಹೆಚ್‌.ಪಿ.ಎಲ್‌.ಸಿ. ಕಾಲಮ್ಸ್‌ 10 ಸಂಖ್ಯೆ 3,600.00 
ಸದಸ್ಯ ಕಾರ್ಯದರ್ಶಿ 

ಪಿ.ಆರ್‌. 116 ಟೆಂಡರ್‌ ಆಹ್ವಾನ ಪ್ರಾಧಿಕಾರ ಮತ್ತು ಟೆಂಡರ್‌ 


ಅಂಗೀಕರಿಸುವ ಪ್ರಾಧಿಕಾರ ಸಮಿತಿ ಮತ್ತು ಫಾರಕಾಲಜಿಸ್ಟ್‌ 
ಔಷಧ ಪರೀಕ್ಷಾ ಪ್ರಯೋಗಾಲಯ, 
ಬೆಂಗಳೂರು-1 


FORM-IV 
(See Rule 12) 
NOTICE 
It is hereby notified that the undersigned has changed his/her name from SANGAPPA 
FAKIRAPPA HULAGOPPA to SANGAPPA FAKIRAPPA KOTI 
PD-32 SANGAPPA FAKIRAPPA (೦71 


ಅರಣ್ಯ ಸಂರಕ್ಷಣಾಧಿಕಾರಿಯವರ ಕಛೇರಿ, ಶಿವಮೊಗ್ಗ ವೃತ್ತ, ಶಿವಮೊಗ್ಗ 
ಅಧಿಸೂಚನೆ ಪತ್ರ 
ಕ್ರ.ಸಂ. ಎ1 ಅವಿ ಸಿಆರ್‌. 248/2003-04, ದಿನಾಂಕ: 7ನೇ ಫೆಬ್ರವರಿ 2004 
ಈ ಮೂಲಕ ಸಾರ್ವಜನಿಕರ ಹಾಗೂ ಅರ್ಹ ಅಭ್ಯರ್ಥಿಗಳ ಗಮನಕ್ಕೆ ತರುವುದೇನೆಂದರೆ, ಶಿವಮೊಗ್ಗ ವೃತ್ತದ ವ್ಯಾಪ್ತಿಯಲ್ಲಿ ಖಾಲಿ 
ಇರುವ 4 “ಅರಣ್ಯ ವೀಕ್ಷಕರ” ಹುದ್ದೆಗಳಿಗೆ ನೇರ ನೇಮಕಾತಿಗಾಗಿ ಕರ್ನಾಟಕ ಅರಣ್ಯ ಇಲಾಖಾ ಸೇವೆಗಳು (ನೇಮಕಾತಿ) (ತಿದ್ದುಪಡಿ) 
ನಿಯಮಾವಳಿ 2003 ರಲ್ಲಿನ ನಿಯಮಗಳಿಗೆ ಒಳಪಟ್ಟು ಪುರುಷ ಹಾಗೂ ಮಹಿಳಾ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು 
ಆಹ್ವಾನಿಸಲಾಗಿದೆ. ಅರ್ಜಿ ನಮೂನೆಗಳನ್ನು ಇಲಾಖಾವತಿಯಿಂದ ಮಾರಾಟ ಮಾಡಲಾಗುವುದಿಲ್ಲ. ಅಭ್ಯರ್ಥಿಗಳು ಮಾದರಿ ಅರ್ಜಿ 
ನಮೂನೆಯನ್ನು ಪ್ರಿಂಟ್‌ ಅಥವಾ ಕಂಪ್ಯೂಟರ್‌ ಪ್ರಿಂಟ್‌ ಮಾದರಿಯಲ್ಲಿ ಮಾತ್ರವೇ ತಯಾರಿಸಿ ಸಲ್ಲಿಸಬೇಕು. ಮತ್ಯಾವುದೇ ರೀತಿಯಲ್ಲಿ 
ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. 
ಒಟ್ಟು ಲಭ್ಯವಿರುವ “ಅರಣ್ಯ ವೀಕ್ಷಕ” ರ ಹುದ್ದೆಗಳು: 4 (ನಾಲ್ಕು ಮಾತ್ರ) 
(ಪರಿಶಿಷ್ಟ ಜಾತಿ-1, ಪರಿಶಿಷ್ಟ ಪಂಗಡ-1, ಸಾಮಾನ್ಯ ವರ್ಗ-2) 
ಕಾಲಿಕ ವೇತನ ಶ್ರೇಣಿ: ರೂ. 2600-50-2700-75-3450-100-4350 
ಎಲ್ಲಾ ವರ್ಗದ ಅಭ್ಯರ್ಥಿಗಳಿಗೆ ಅರ್ಜಿ ಹಾಗೂ ಪ್ರವೇಶ ಶುಲ್ಕ ವಿನಾಯಿತಿ ಇರುತ್ತದೆ. 
ವಿದ್ಯಾರ್ಹತೆ: ಏಳನೇ ತರಗತಿಯಲ್ಲಿ ಉತ್ತೀರ್ಣರಾಗಿರಬೇಕು 
ಅಭ್ಯರ್ಥಿಯ ವಯಸ್ಸು: 
1. ಈ ಪ್ರಕಟಣೆಯ ದಿನಾಂಕ: 7.2.2004 ರಂದು 18 ವರ್ಷ ವಯಸ್ಸಾಗಿರಬೇಕು. ಗರಿಷ್ಠ ವಯೋಮಿತಿ ವಿವರ ಈ ಕೆಳಗಿನಂತಿವೆ. 
2. ಅಭ್ಯರ್ಥಿಯು ಪರಿಶಿಷ್ಟ ಜಾತಿ / ಪರಿಶಿಷ್ಟ ವರ್ಗ / ಹಿಂದುಳಿದ ವರ್ಗಗಳ ಪ್ರವರ್ಗ ಕ್ಕೆ ಸೇರಿದ್ದಲ್ಲಿ ಗರಿಷ್ಟ ವಯೋಮಿತಿ 33 
ವರ್ಷಗಳು. 
3. ಅಭ್ಯರ್ಥಿಯು ಹಿಂದುಳಿದ ವರ್ಗಗಳ ಪ್ರವರ್ಗ 1ಎ), ॥(ಬಿ), (ಎ), ॥(ಬಿ) ಗಳಿಗೆ ಸೇರಿದ್ದಲ್ಲಿ ಗರಿಷ್ಟ ವಯೋಮಿತಿ 32 
ವರ್ಷಗಳು. 
4. ಅಭ್ಯರ್ಥಿಯು ಮಿಲಿಟರಿ ಸೇವೆಯಲ್ಲಿದ್ದು ಯಾವುದೇ ಕಾರಣದಿಂದ ಸೇವೆಯಿಂದ ಹೊರಬಂದಿದ್ದಲ್ಲಿ / ನಿವೃತ್ತರಾಗಿದ್ದಲ್ಲಿ ಅಂಥಹ 
ವ್ಯಕ್ತಿಗೆ ಮಿಲಿಟರಿ ಸೇವೆಯನ್ನು ಸಲ್ಲಿಸಿದ್ದಷ್ಟು ವರ್ಷಗಳ ರಿಯಾಯಿತಿ ಇರುತ್ತದೆ. 


ಪ್ರಸ್ತುತ ಅರಣ್ಯ ಪ್ರೇರಕನಾಗಿ ಸೇವೆಯಲ್ಲಿ ಮುಂದುವರೆದಿದ್ದಲ್ಲಿ ಕೆಳಗಿನ ಗರಿಷ್ಟ ವಯೋಮಿತಿ ಅನ್ವಯಿಸುವುದು. 


ಪರಿಶಿಷ್ಟ ಜಾತಿ / ಪರಿಶಿಷ್ಟ ಪಂಗಡ / ಮತ್ತು ಪ್ರವರ್ಗ-1 ಗರಿಷ್ಟ ವಯೋಮಿತಿ 43 ವರ್ಷಗಳು 
(ಎ), Ie), Iie), Ile) ಗರಿಷ್ಟ ವಯೋಮಿತಿ 42 ವರ್ಷಗಳು 
ಇತರೆ ಗರಿಷ್ಟ ವಯೋಮಿತಿ 40 ವರ್ಷಗಳು 


ದೇಹ ದಾರ್ಥ್ಯತೆ: ಶಾರೀರಿಕ ಮಾನದಂಡ: ಈ ಕೆಳಗಿನ ಕನಿಷ್ಟ ಶಾರೀರಿಕ ಅರ್ಹತೆ ಇರತಕ್ಕದ್ದು. 












































ಭಾಗ - ೫ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಫೆಬ್ರವರಿ ೨೬, ೨೦೦೪ ೨೬೩ 
ಕ್ರಮಾಂಕ ವಿವರ ಎತ್ತರ ಎದೆ ಸುತ್ತಳತೆ 
ಸಾಮಾನ್ಯ ಸ್ಥಿತಿ ಕನಿಷ್ಟ ಹಿಗ್ಗಿಸುವಿಕೆ 

1 ಪುರುಷರು 163 ಸೆಂ.ಮೀ. 79 ಸೆಂ.ಮೀ. 5 ಸೆಂ.ಮೀ. 

2 ಪುರುಷರು (ಅರಣ್ಯ ಬುಡಕಟ್ಟು ಜನ) 152 ಸೆಂ.ಮೀ. 74 ಸೆಂ.ಮೀ. 5 ಸೆಂ.ಮೀ. 

3 ಮಹಿಳೆಯರು 150 ಸೆಂ.ಮೀ. 

4 ಮಹಿಳೆಯರು (ಅರಣ್ಯ ಬುಡಕಟ್ಟು ಜನ) 145 ಸೆಂ.ಮೀ. 

6. ವೈದ್ಯಕೀಯ ಪರೀಕ್ಷೆ: 


ಅರ್ಹ ಅಭ್ಯರ್ಥಿಗಳ ವೈದ್ಯಕೀಯ ಪರೀಕ್ಷೆಯನ್ನು ಒಂದು ವೈದ್ಯ ಸಮಿತಿಯು ಪರಿಗಣಿಸುವುದು. ಇದಕ್ಕೆ ಹೊರತಾಗಿ ಯಾವುದೇ 
ವೈದ್ಯಕೀಯ ಪ್ರಮಾಣ ಪತ್ರದ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ಪರಿಗಣಿಸಲಾಗುವುದಿಲ್ಲ. 
7. ದೈಹಿಕ ತಾಳ್ವಿಕೆ ಪರೀಕ್ಷೆ: 
ಪುರುಷರಿಗೆ 1600 ಮೀ ಓಟ 6 ನಿಮಿಷಗಳಲ್ಲಿ 
ಮಹಿಳೆಯರಿಗೆ 1000 ಮೀ ಓಟ 5 ನಿಮಿಷಗಳಲ್ಲಿ 
8. ದೈಹಿಕ ಸಾಮರ್ಥ್ಯ ಪರೀಕ್ಷೆ: 
ಈ ಕೆಳಕಂಡ 5 ಅಂಶಗಳ ದೈಹಿಕ ಸಾಮರ್ಥ್ಯ ಪರೀಕ್ಷೆಗಳಲ್ಲಿ ಅಭ್ಯರ್ಥಿಗಳು 3 ಅಂಶಗಳಲ್ಲಿ ಉತ್ತೀರ್ಣರಾಗಲೇಬೇಕು. 
































1 ಓಡುವುದು ಪುರುಷರಿಗೆ 100ಮೀ ಓಟ 15 ಸೆಕೆಂಡುಗಳಲ್ಲಿ 
ಓಡುವುದು ಮಹಿಳೆಯರಿಗೆ 100ಮೀ ಓಟ 18.5 ಸೆಕೆಂಡುಗಳಲ್ಲಿ 
2 ಎತ್ತರ ಜಿಗಿತ ಪುರುಷರಿಗೆ 1.20 ಮೀ 
ಮಹಿಳೆಯರಿಗೆ 0.90 ಮೀ 
3 ಉದ್ದ ಜಿಗಿತ ಪುರುಷರಿಗೆ 3.80 ಮೀ 
ಮಹಿಳೆಯರಿಗೆ 2.50 ಮೀ 
4 ಗುಂಡು ಎಸೆತ ಪುರುಷರಿಗೆ 5.60 ಮೀ 
ಮಹಿಳೆಯರಿಗೆ 3.76 ಮೀ 
5ಎ) | ಓಡುವುದು ಪುರುಷರಿಗೆ 800 ಮೀ 2.50 ಸೆಕೆಂಡುಗಳಲ್ಲಿ 
5(ಬಿ) ಮಹಿಳೆಯರಿಗೆ 200 ಮೀ 40 ಸೆಕೆಂಡುಗಳಲ್ಲಿ 























9. ಕನಿಷ್ಟ ತೂಕ: ಪುರುಷರಿಗೆ 40 ಕೆ.ಜಿ 
ಮಹಿಳೆಯರಿಗೆ 38 ಕೆ.ಜಿ 
9. ಲಿಖಿತ ಪರೀಕ್ಷೆ: 
ದೈಹಿಕ ತಾಳ್ವಿಕೆ ಪರೀಕ್ಷೆಯಲ್ಲಿ ಮತ್ತು ದೈಹಿಕ ಸಾಮರ್ಥ್ಯ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾದ ಅಭ್ಯರ್ಥಿಗಳಿಗೆ ಒಂದು ಗಂಟೆ ಅವಧಿಯ 
ಲಿಖಿತ ಪರೀಕ್ಷೆಯನ್ನು ಸಾಮಾನ್ಯ ಜ್ಞಾನ ಮತ್ತು ಪ್ರಾಥಮಿಕ ಮಟ್ಟದ ಗಣಿತದ ಬಗ್ಗೆ ಒಟ್ಟು 100 ಅಂಕಗಳಿಗೆ ಲಿಖಿತ ಪರೀಕ್ಷೆ ಇರುತ್ತದೆ. 
ಅರ್ಜಿಯನ್ನು ನಿಗದಿತ ನಮೂನೆಯಲ್ಲಿ ಎಲ್ಲಾ ದಾಖಲೆಗಳೊಂದಿಗೆ ದಿನಾಂಕ: 8.3.2004 ರೊಳಗಾಗಿ ಅರಣ್ಯ 
ಸಂರಕ್ಷಣಾಧಿಕಾರಿಗಳು, ಶಿವಮೊಗ್ಗ ವೃತ್ತ, ಹೊಳೆಹೊನ್ನೂರು ರಸ್ತೆ, ವಿದ್ಯಾನಗರ ಅಂಚೆ, ಶಿವಮೊಗ್ಗ ಇಲ್ಲಿಗೆ ಅಂಚೆ ಮೂಲಕ ಅಥವಾ 
ಖುದ್ದಾಗಿ ಸಲ್ಲಿಸುವುದು. 
ಅರ್ಜಿಯ ಜೊತೆಗೆ ಈ ಕೆಳಕಂಡ ದೃಢೀಕೃತ ದಾಖಲೆಗಳ ಜೆರಾಕ್ಸ್‌ ಪ್ರತಿಗಳನ್ನು ಲಗತ್ತಿಸಬೇಕು. 
ಲಗತ್ತಿಸಬಾರದು). 
1. ಏಳನೇ ತರಗತಿಯಲ್ಲಿ ಪಾಸಾಗಿರುವ ಬಗ್ಗೆ ಶಾಲಾ ವರ್ಗಾವಣೆ ದೃಢೀಕರಣ ಪತ್ರ (ಹುಟ್ಟಿದ ದಿನಾಂಕದ ದಾಖಲೆಗಾಗಿ) 
2. ಏಳನೇ ತರಗತಿ ಪಾಸಾದ ಬಗ್ಗೆ ಅಂಕಪಟ್ಟಿ 
3. ಪರಿಶಿಷ್ಟ ಜಾತಿ / ಪರಿಶಿಷ್ಟ ಪಂಗಡ / ಹಿಂದುಳಿದ ವರ್ಗಗಳ ಪ್ರವರ್ಗಗಳಿಗೆ ಸೇರಿದ್ದಲ್ಲಿ ಸಂಬಂಧಿಸಿದ ಅಧಿಕಾರಿಗಳಿಂದ ಪಡೆದ 
ದಾಖಲಾತಿಯ ದೃಢೀಕೃತ ಜೆರಾಕ್ಸ್‌ ಪ್ರತಿ. 
4. ಮಿಲಿಟರಿ ಸೇವೆ ಸಲ್ಲಿಸಿದ್ದಲ್ಲಿ ಅದಕ್ಕೆ ಸಂಬಂಧಿಸಿದ ದಾಖಲೆಗಳ ದೃಢೀಕೃತ ಜೆರಾಕ್ಸ್‌ ಪ್ರತಿ. 
ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ಆಯ್ಕೆ ಪ್ರಾಧಿಕಾರಿ, 
ಶಿವಮೊಗ್ಗ ವೃತ್ತ, ಶಿವಮೊಗ್ಗ. 


(ಮೂಲ ಪ್ರತಿಗಳನ್ನು 


೨೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೨೬, ೨೦೦೪ 


ಭಾಗ - ೫ 





ಅರಣ್ಯ ವೀಕ್ಷಕರ ಹುದೆಗೆ ಅರ್ಜಿ 
೦ಎ 


APPLICATION FORM FOR THE POST OF FOREST WATCHER 
ಪಟನೆ ಸರವ ) 





ಕನ್ನಡ ಅಥವಾ ಆಂಗ್ಲ ಭಾಷೆಯ ಸ್ಪಷ್ಟ ಅಕ್ಷರಗಳಲ್ಲಿ ಭರ್ತಿ ಮಾಡಿ 
Fill legibly in English (capitals) or Kannada letters only 


ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ 


ಯಾವುದೇ ಪ್ರಮಾಣ ಪತ್ರ ಲಗತ್ತಿಸುವಂತಿಲ್ಲ. 


There is no Application Fee 
No document to be enclosed 


ಸೂಚನೆ: ಅರ್ಜಿಯೊಂದಿಗೆ 5 ರೂ. ಅಂಚೆ ಚೀಟಿ ಅಂಟಿಸಿದ ಸ್ವವಿಳಾಸವಿರುವ 
ಎರಡು ಲಕೋಟೆ ಮತ್ತು ಒಂದು ಅಂಚೆ ಕಾರ್ಡ್‌ ಲಗತ್ತಿಸಿ. 











1 ಅಭ್ಯರ್ಥಿಯ ಹೆಸರು 
Name of the Candidate 


2 ಲಿಂಗ/Sex 


ತಿ. ಜನ್ಮದಿನಾಂಕ / Date of Birth 
4 ಪತ್ರ ವ್ಯವಹಾರಕ್ಕಾಗಿ ಪೂರ್ಣ ವಿಳಾಸ 
Address for correspondence 


5 ವರ್ಗೀಕರಣ (ಅ) / Classification-A 


ಸೂಕ್ತ ಅಂಕಣವನ್ನು ೪ ಟಿಕ್‌ ಮಾಡಿ 


6 ವರ್ಗೀಕರಣ (ಆ) / Classification - B 


ಸೂಕ್ತ ಅಂಕಣವನ್ನು ೪ ಟಿಕ್‌ ಮಾಡಿ 


7 ಅರಣ್ಯದಲ್ಲಿ ವಾಸಿಸುವ ಪರಿಶಿಷ್ಟ ಪಂಗಡದವರಾಗಿದ್ದರೆ, 


ಜಾತಿಯ ಹೆಸರನ್ನು ನಮೂದಿಸಿ. 


Do you belong to any of the forest dwelling 
Scheduled tribes. If so, mention the caste. 


8 7ನೇ ತರಗತಿ ಉತ್ತೀರ್ಣರಾದ ವರ್ಷ 
Year of passing 7th Standard 


9 7ನೇ ತರಗತಿ ಅಭ್ಯಾಸ ಮಾಡಿದ ಶಾಲೆಯ ಹೆಸರು 
Name of the 7th Standard passing school. 





ಇತ್ತೀಚಿನ ಪಾಸ್‌ಪೋರ್ಟ್‌ 
ಅಳತೆಯ ಭಾವಚಿತ್ರ ಅಂಟಿಸಿ 
Affix recent passport 


size Photograph 


A 










































































































































































ಪುರುಷ ಮಹಿಳೆ 
Male Female 
ದಿನ Day ತಿಂಗಳು Month ವರ್ಷ ್ಹYear 
PINCODE! aನ್‌ಕೋಡ್‌ 

ಸಾಮಾನ್ಯ ವರ್ಗ ಪ್ರವರ್ಗ-! ಪ್ರವರ್ಗ-!| (ಎ) 
General Merit Category-l Category-ll (a) 
ಪ್ರವರ್ಗ-॥ (ಬಿ) ಪ್ರವರ್ಗ-॥॥ (ಎ) ಪ್ರವರ್ಗ-॥॥ (ಬಿ) 
Category-ll (b) Category-lll (a) Category-lll (0) 
ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ 
SC ST 
ಕನ್ನಡ ಮಾಧ್ಯಮ ಅಭ್ಯರ್ಥಿ ಗ್ರಾಮೀಣ 
Kannada Medium Candidate Rural 











ಮಾಜಿ ಸೈನಿಕರು 
Ex-serviceman 

















ಯೋಜನೆ ನಿರಾಶ್ರಿತರೆ 
Project displaced 















































10 ನೇಮಕಾತಿ ಲಿಖಿತ ಪರೀಕ್ಷೆಗೆ ಆಯ್ದುಕೊಂಡ ಮಾಧ್ಯಮ ಕನ್ನಡ 


Medium opted for Recruitment written test 











ಮೇಲಿನ ಮಾಹಿತಿಗಳು ಸತ್ಯವಾಗಿವೆ ಎಂದು ಪ್ರಮಾಣ ಮಾಡುತ್ತೇನೆ. 


Place ಸ್ಥಳ 
Date ದಿನಾಂಕ 
ಪಿ.ಆರ್‌. 110 


Kannada 














ಇಂಗ್ಲೀಷ್‌ 
English 


ಅಭ್ಯರ್ಥಿಯ ಸಹಿ 
Signature of the Candidate 


